ವಿಜ್ಞಾನ ಕರ್ಣಾಟಕ 


ಸಂಪುಟ ೯ ಸಂಚಿಕೆ ೧ 





ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೭ 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾ ನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಕಷ್ಟವಾದ 
ಇಂಗ್ಲಿಷ್‌ ಷ್‌ ಮತ್ತು ಕನ್ನಡ ವಿಜ್ಞಾನ ನ ಪುಸ್ತ ಕಗಳನ್ನು ಸುರಿತ ಪರಿಚಯಾತ್ಮ: ಕ ಲೇಖನ 
ಗಳನ್ನೊ ಪ ಪ್ರಕಟಿಸ ಲಾಗುವುದು ಅನುವಾದವಾಗಿದ್ದರೆ 1 101 1೬ ಮತ್ತು 
ಲೇಖನದ ಹೆ ಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು, ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ನಿಜ್ಞಾನ ಕರ್ಣಾಟಕ ಸ್ಪೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು, 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂಡಿಗ್ಗತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

ಲ. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್‌ ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 

ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗ ಗಳನ್ನು ಸಳುಹಿಸಿ 


ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರತ ಬಸುವ ಪ್ರಯತ್ನ್ನ 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

ದ್ರ ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತ ಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳ ನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

ಆ. ಲೇಖನಗಳನ್ನೂ ನಿಮರ್ಶೆಗಾಗಿ ಪುಸ್ತಕಗಳನ ನ್ನೂ ಕಳುಹಿಸುವವರು 
ಸಂಸಾದಕರು ನಿಜಾನ ಸಾಜ ಪ್ರಸಾರಾಂಗ್ಕ ಮ ಗಂಗೋತ್ರಿ 
ಮೈಸೂರು-೧೨ ಎಂಬ ನಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಏಜ್ಞಾನ ಕಣಾ ಟಕ 


ಸಂಪುಟ ೯ ಸಂಚಿಕೆ ೧ 


ಮು... 899098೬ 





( a Kar: nataka Vol-9, 61-1 


11111534 


ಮೈ ಸೂರು 
ಮೈ ಸೂರು ವಿಶ್ವ ವಿದ್ಯಾ ನಿಲಯ 


೧೯೭೬ 


VINANA KARNATAKA, Kannada quarterly of .the University 
of Mysore. Volume 9, Number|], January 1977. Edited by,.Dr. ೫.1೪, 
Govindarajulu and H. Sanjeevaiah ಟ್ರ 


7 
| 


All Rights ‘Reserved 





ಪ್ರಧಾನ ಸಂಪಾದಕರು 
ಹಾ. ಹಾ ಮಾ. ನಾಯಕ 








ಪ್ರಳಾಶಕರು 
ಡೈಕಿಕ್ಟ ರ್‌ ಪ್ರಸಾರಾಂಗ್ಯ ಮೈಸೂರು ನಿಶ್ವವಿದ್ಯಾ ನಿಲಯ 


ಎಚ್‌.ನರಸಣ್ಣ `' 


ಡೈರೆಕ್ಟರ್‌, ಮೈ ಸೂರು ವಶ್ವನಿದ್ಯಾನಿಲಯ ಮುದ್ರಣಾಲಯ 





೧೦ 


೧೧ 


೧೨ 


೧೩೩ 


ವಿಷಯ ಸೂಜಿ 


ವಿಲಿಯಂ ಎಡ್ಮಂಡ್‌ ಲೋಗನ್‌ 

ಮಳೆ 

ಗುಂಡಿಗೆಯ ರೋಗಗಳು 

ಕೆಂಪು ವರ್ಣಾತೀತ ಖಗೋಳ 
ವಿಜ್ಞಾನ 

ಪರಿಸರವನ್ನು ಎದುರಿಸಿ ಮನುಷ್ಯ 
ಉಳಿದಾನೆ? 

ಕನ್ನಡದಲ್ಲಿ ಆರಂಭದ ಕೆಲವು ವಿಜ್ಞಾನ 
ಗ್ರಂಥಗಳು 

ಖನಿಜಾನ್ವೇಷಣೆಯಲ್ಲಿ ಭೂರಾಸಾಯ 
ನಿಕ ನಿಧಾನ 

3 ದೆ ಅಪರಿಮೇಯತೆ 

ಪೈಥಾಗೊರಸ್‌ ಪಂಚಕಗಳು 

ನಾಯಂ ಚಿತ್ರಗಳು 


ಪುಸ್ತಕಲೋಕ ' 
-~ಪಿಶ್ವಕಿರಣಗಳು 


ವಿಜಾ ನ ವಾರ್ತೆ 
ಇ 


ನಿಧನ ವಾರ್ತೆ 
೨-ಡಾ. ಲಾರ್ಸ್‌ ಆನ್ಸೇಗರ್‌ 


ಪುಟ 
ಡಾ| ಬಿ. ನಿ. ಗೋನಿಂದರಾಜುಲು ೧ 
«ದ್ವಾರಂ? ೧೪ 
ಡಾ! ಎಸ್‌. ರಾಮರಾವ್‌ ೧೫ 
ಡಾ| ಬಿ. ಸಂಜೀವಯ್ಯ ೨೯ 
ಜಿ. ಟ. ನಾರಾಯಣರಾವ್‌ 4೫ 
ಎಂ. ವಾಸುದೇವರಾವ್‌ ೪೧ 
ಟಿ. ಆರ್‌, ಅನಂತರಾಮು ೫೧ 
ಎಚ್‌. ಎಕ. ನಾಗರಾಜ ೬೨ 
ಡಾ! ಎಚ್‌. ವಿ. ಕೃಷ್ಣ ೬೫ 


ಜಿ. ಎಸ್‌. ಸತ್ಯನಾರಾಯಣ ಸ್ವಾನಿ ೬೯ 


ಎಚ್ಚ, ಸಂಜೀವಯ್ಯ ೯೭ 
ಎಚ್‌. ಸಂಜೀವಯ್ಯ ೯೯ 
ಜಿ. ಟಿ. ನಾರಾಯಣರಾವ್‌ 
ಜೆ, ಅರ್‌. ಲಕ್ಷ್ಮಣರಾವ್‌ 


ಜಿ. ಚಂದ್ರಶೇಖರಪ್ಪ "೧೧೨ 





ಲೋಗನ್‌ 


ಡ್ಮಂಡ್‌ 


ಸರ್‌ ನಿಲಿಯಂ ಎ 


1875) 


(1798- 


ನಮ್ಮ ಲೇಖಕರು 


ಡಾ|| ಜಿ. ನಿ. ಗೋವಿಂದರಾಜುಲು; ಪ್ರಾಧ್ಯಾಪಕರು, ಭೂನಿಜ್ಞಾನಶಾಖೆ, ಮಾನಸ 
ಗಂಗೋತ್ರಿ; ಮೈಸೂರು; ಸಂಪಾದಕರು, “ ವಿಜ್ಞಾನ ಕರ್ಣಾಟಕ”, 
3 ಇ 
ಶ್ರೀ ಡಿ, ರಂಗಯ್ಯ ; ಪ್ರಾಥ್ಠಾ ಸಕೆರು, ಭೂನಿಜ್ಞ್ಞಾನಶಾಖೆ, ಯುನರಾಜಾ ಕಾಲೇಜು, 
ಮೈಸೂರು, ಕಾವ್ಯನಾಮ 6 ದ್ವಾರಂ], 
ಡಾ|| ಎಸ್‌, ರಾಮರಾವ್‌; ವೈದ್ಯವಿಭಾಗದ ಸಲಹೆಗಾರರು ಕನ್ನಡ ವಿಶ್ವಕೋಶ, 
ಮಾನಸಗಂಗೋತ್ರಿ, ಮೈಸೂರು, 


ಡಾ| ಬಿ. ಸಂಜೀವಯ್ಯ ; ಪ್ರಾಧ್ಯಾಪಕರ ಭೌತವಿಜ್ಞಾನಶಾಖೆ, ಮಾನಸಗಂಗೋತ್ರಿ 
ಮೈಸೂರು 


ಶ್ರೀ ಜಿ. ಟಿ ನಾರಾಯಣರಾವ್‌ ; ಸಂಪಾದಕರು, ವಿಜ್ಞಾನ ವಿಭಾಗ, ಕನ್ನಡ 'ವಿಶ್ವ 
ಕೋಶ್ಕ ಮಾನಸಗಂಗೋತ್ರಿ, ಮೈಸೂರು, 


ಶ್ರೀ ಎಂ. ವಾಸುದೇವರಾವ್‌ ; ನಿವೃತ್ತ ಮುಖ್ಯೋಪಾಧ್ಯಾಯರು, ವಿದ್ಯಾ ವಾಹಿನಿ 
ಹೈಸ್ಕೂಲ್‌, ಸುರೆತ್ವಲ್‌', ದಕ. 

ಶ್ರೀ ಟಿ. ಆರ್‌, ಅನಂತರಾಮು; ಸೀನಿಯರ್‌ ಟಿಕ್ಲಿಕಲ್‌ ಅಸಿಸ್ಟೆಂಟ್‌ ಭಾರತ 
ಭೂಸರ್ವೇಕ್ಷಣ ಇಲಾಖೆ, ಬೆಂಗಳೂರು, 


ಶ್ರೀ ಎಚ್‌. ಎನ್‌. ನಾಗರಾಜ ; ಅಧ್ಯಾಪಕರು, ಗಣಿತನಿಜ್ಞಾನಶಾಖೆ, ಮಾನೆಸ 
ಗಂಗೋತ್ರಿ, ಮೈಸೂರು, 


ಡಾ| ಎಚ್‌. ನಿ. ಕೃಷ್ಣ; ಪ್ರಾಧ್ಯಾಪಕರು, ಗಣಿತನಿಜ್ಞಾನ, ಮಣಿಪಾಲ್‌ ಇನ್‌ಸ್ಟಿ 
ಟ್ಯೂಟ್‌ ಅಫ್‌ ಟಿಕ್ಸಾಲಜಿ, ಮಣಿಪಾಲ್‌ ದಕ, - 


ಶ್ರೀ ಜಿ. ಎಸ್‌. ಸತ್ಯನಾರಾಯಣಸ್ವಾನಿ ; ಅಧ್ಯಾಪಕರು, ಭೂನಿಜ್ಞಾನಶಾಖ್ಯೆ ಎನ್‌. 
ಐ.ಇ,, ಮೈಸೂರು, 


ಶ್ರೀ ಎಚ್‌, ಸಂಜೀವಯ್ಯ ; ರೀಡರ್‌, ಭೌತನಿಜ್ಞಾನಶಾಖೆ, ಮಾನಸಗಂಗೋತ್ರಿ, 
ಮೈಸೂರು ; ಸಂಪಾದಕರು, ವಿಜ್ಞಾನ ಕರ್ಣಾಟಕ, '` 

ಪ್ರೊ. ಜೆ. ಆರ್‌, ಲಕ್ಷ್ಮಣರಾವ್‌ ; ಪ್ರಧಾನ ಸಂಪಾದಕರು, ಇಂಗ್ಲಿಷ್‌-ಕನ್ನಡ 
ನಿಘಂಟು ಮೈಸೂರು ವಿಶ್ವಸುದ್ಯಾನಿಲಯ, ಮೈಸೂರು, 


ಶ್ರೀ ಜಿ. ಚಂದ್ರಶೇಖರಪ್ಪ ; ರೀಡರ್‌, ಜೀವರಸಾಯನವಿಜ್ಞಾ ನಶಾಖೆ, ಮಾನಸ 
ಗಂಗೋತ್ರಿ, ಮೈಸೂರು, 


ಕೆ.ಸಂ. ೧೭೯೧೯--ಮೈ.ವಿ.ವಿ.ಮು.--೧೦೦೦-- ೨೫ ಪ್ರತಿಗಳು--೧-೨-೭೮ 


ಡಾ| ಬಿ. ವಿ. ಗೋವಿಂದರಾಜುಲು 
ವಿಲಿಯಂ ಎಡ್ಮಂಡ್‌ ಲೋಗನ್‌ 


ಇಂದಿನ ಕೆನಡಾ, ಒಂದು ಪ್ರತ್ಯೇಕ ರಾಷ್ಟ್ರವಾಗಿ ಜನ್ಮತಳೆಯದಿದ್ದ ಕಾಲ. 
ಯೂರೋಪಿನ ; ಹಲವಾರು ದೇಶಗಳಿಂದ, ಅದರಲ್ಲೂ ಮುಖ್ಯವಾಗಿ ಬ್ರಿಟನ್‌ 
ಮತ್ತು ಫ್ರಾನ್ಸ್‌ ದೇಶಗಳಿಂದ ಜನರು ಉತ್ತರ ಅಮೆರಿಕಾದ ಈ ಭಾಗಕ್ಕೆ. ವಲಸೆ 
ಬರುತ್ತಿದ್ದರು. ಹೀಗೆ ಬಂದವರು ಈ ಹೊಸ ದೇಶದಲ್ಲಿ ಸಾಕಷ್ಟು ಹೆಣ ಗಳಿಸಿ 
ಪಶ್ಚರ್ಯವಂತರಾಗಬಲ್ಲೆ ವೆಂಬ ಕನಸುಕಾಣತ್ತಿದ್ದರು. ಹೀಗೆ ಬಂದವರಲ್ಲಿ 
ಸ್ಕಾಟ್ಲಿಂಡಿನ ಸ್ಟರ್ಲಿಂಗ್‌ ಗ್ರಾಮದ ಲೋಗನ್‌ ಎಂಬ ಬ್ರೆಡ್‌ ತೆಯಾರಕನು 
ತಾನೂ ಸಹ ಹೆಣವಂತನಾಗಬೇಕೆಂಬ ಆಸೆಯಿಂದ ಮಾಂಟ್ರಯಲ್‌ಗೆ ಬಂದು 
ನೆಲಸಿದ. ತನ್ನಲ್ಲಿದ್ದ ಹಣದಿಂದ ದೊಡ್ಡ ಬೇಕರಿಯೊಂದನ್ನೂ ಪ್ರಾರಂಭಿಸಿದ. 
ಸಂಪಾದನೆಯೂ ಚೆನ್ನಾ ಗಾಯಿತು. ಗಣ್ಯ ವ್ಯಾಪಾರಿ ಹಾಗೂ ಹಣವಂತನೆನಿಸಿದ. 
ವಯಸ್ಸಾದಮೇಲೆ ಮಗನಿಗೆ ವ್ಯಾಪಾರವನ್ನೂ ವಹಿಸಿ ನಿವೃತ್ತನಾದ. . ಈ 
ಯಂಫನಕ ವರ್ತಕನ ಮೂರನೆಯ ಮಗನೇ ವಿಲಿಯಂ ಎಡ್ಮಂಡ್‌ ಲೋಗನ್‌. 
ಅವನ ನಲ್ಮೆಯ ಮಡದಿ 1798ರ ಏಪ್ರಿಲ್‌ 20ರಂದು ಗಂಡು ಶಿಶುವಿಗೆ: ಜನ್ಮ 
ವಿತ್ತಳಂ. ತಾತಂದಿರ ಹೆಸರನ್ನೇ ಈ ಶಿಶುವಿಗೂ ಇಡಲಾಯಿತು. ಕೆನಡಾ 
ದೇಶದ ಭೂವಿಜ್ಞಾನ ನಿತಾಮಹರಲ್ಲಿ ಲೋಗನ್‌ ಅಗ್ರಗಣ್ಯ. ಮೊತ್ತಮೊದಲಿಗೆ 
ಆ ದೇಶದ ಶಿಳಾಸಮಂದಾಯದ ಬಗ್ಗೆ ಸಾಕಷ್ಟು ನಿಖರವಾದ ವೈಜ್ಞಾನಿಕ 
ಮಾಹಿತಿಯನ್ನು ಸಂಗ್ರಹಿಸಿ ಪ್ರಕಟಿಸಿದ ಕೀರ್ತಿ ಇವನಿಗೆ ಸಲ್ಲಜೇಕು.. -ಅಬ್ಲದೆ: 
ಆ ದೇಶದ ಭೂಸರ್ವೇಕ್ಷಣಾ ಇಲಾಖೆಯ ಸಂಸ್ಕಾಪಕನೂ ಹಾಗೂ ಪ್ರಪ್ರಥವಂ 
ನಿರ್ದೇಶಕನೂ ಆಗಿ ಕೀರ್ತಿಶಾಲಿಯಾದ. 

ಬಾಲಕ ನಿಲಿಯಂನ ವಿದ್ಯಾಭ್ಯಾಸ ಸ್ಯಾಕೆಲ್‌ ಎಂಬ ಐಗಳ ಶಾಲೆಯಲ್ಲಿ 
ಮೊದಲಾಯಿತು. ಸ್ಯಾಕೆಲ್‌ ಬಹು ಶಿಸ್ತುಗಾರ, ಪಾಠಗಳನ್ನು ಸರಿಯಾಗಿ 
ಕಲಿಯದ ಹುಡುಗರಿಗೆ ಬೆತ್ತದ ಪ್ರಹಾರ ಸಾಮಾನ್ಯವಾಗಿತ್ತು. ಇಂಥ ಪರಿಸರ 
ದಲ್ಲಿ ನಿಲಿಯಂ ಹಾಗೂ ಅವನ ಸೋದರ ಹಾರ್ಟ್‌ ಉತ್ತಮ ವಿದ್ಯಾರ್ಥಿಗಳೆನಿ 
ಸಿದ್ದರಂ, ಇಲ್ಲಿಯ ವ್ಯಾಸಂಗ ಮುಗಿದಮೇಲೆ ಹೆಚ್ಚಿನ ವಿದ್ಯಾರ್ಜನೆಗಾಗಿ ಸೋದರ" 


೨ ನಿಜ್ಞಾ ನ ಕರ್ಣಾಟಕ 


ರಿಬ್ಬರನ್ನೂ ಸ್ಥಾ ಟ್‌ಟೆಂಡ್‌'ಗೆ ಕಳುಹಿಸಿ ಅಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿದ್ದ ನಿಡಿನ್‌ 
ಬರೋ ಪೌ ಬಢಶಾಶೆಗೆ 1814ರಲ್ಲಿ ಸೇರಿಸಲಾಯಿತು. ಸುಪ್ರಸಿದ್ಧ ಭೂವಿಜ್ಞಾನಿ 
ಜೇಮ್ಸ್‌ ಹಟ್ಟ ನ್‌, ಖ್ಯಾತ ಸಾಹಿತಿ ಸರ್‌ ವಾಲ್ವರ್‌ಸ್ಕಾಟ್‌, ಪ್ರಸಿದ್ಧ ರಾಜ 
ಕಾರಣಿ ಲಾರ್ಡ್‌ ಬ್ರೌಃ ೨ಾಗ್‌ಹ್ಯಾಂ ಮಂಂಶಾದ ಧುರೀಣರು ಈ ಶಾಲೆಯ ಹಿರಿಯ 
ವಿದ್ಯಾರ್ಥಿಗಳು. ಸಮಾಜದ ಗಣ್ಯಜಮಿನಾನ್ಹಾರರು, ರಾಜಕೀಯ ಧಂರೀಣರಂ, 
ಪ್ರಸಿದ್ಧ ವರ್ತಕರು ಹಾಗೂ ವಕೀಲರು ವಯಿಂತಾದವರ ಮಕ್ಕಳು ಈ ಶಾಲೆಯಲ್ಲಿ 
ನಿದ್ಯಾರ್ಥಿಗಳು, ವಿದ್ಯಾಭ್ಯಾಸ ಕ್ರ ಕ್ರಮವೂ ಬಹಂ ಶಿಸ್ತಿನಿಂದ ಕೂಡಿದ್ದು ಬ್ರಿಟನ್ನ್ನ ನ 
ಉನ್ನತ ಸಂಪ್ರದಾಯಕ್ಕನುಗುಣವಾಗಿ ನಡೆಯುತ್ತಿತ್ತು. ಶಾಲೆಯ ವ್ಯಾ ಸಂಗದ 
ಅವಧಿ ಆರುವರ್ಷಗಳು. ಲೋಗನ್‌ ಸಹೋದರರು ಉತ್ತವಂ ನಿದ್ಯಾರ್ಥಿಗಳಿಫಿಸಿದ 
ಕಾರಣ ಅವರನ್ನು ಐದನೆಯ ವರ್ಷದ ತರಗತಿಗೆ ಸೇರಿಸಿಕೊಂಡರು. ಅಲ್ಲಿದ್ದ 
ಸುಮಾರು ಇನ್ನೂರು ವಿದ್ಯಾರ್ಥಿಗಳಲ್ಲಿ ವಿಲಿಯಂ ಟೋಗನ್‌' ನೊದಲಿಗನಾದ. 
ಅವನ ಸೋದರ ಹಾರ್ಟ್‌ ಸಹ ಉತ್ತಮಂ ರ್ಯಾಂಕ್‌ ಗಳಿಸಿದ. 
1815ರಲ್ಲಿ ಕಾರಣಾಂತರಗಳಿಂದ ಇವರ ಮನೆಯವರು ಮಾಂಟ್ರಿಯಲ್‌ 
ಬಿಟ್ಟು ಎಡಿನ" ಬರೋ ನಗರಕ್ಕೆ ವಾಪಸು ಬಂದರು, ಇದಾದ ಮರುವರ್ಷ 
ಸೋದರರಿಬ್ಬರೂ ವಿಶ್ವವಿದ್ಯಾನಿಲಯದ ಪದವೀಧರರಾದರು. ಪದವಿ ತರಗತಿಯಲ್ಲಿ 
ವಿಲಿಯಂ ತರ್ಕಶಾಸ್ತ್ರ, ಗಣಿತ ಮತ್ತು ರಸಾಯನಶಾಸ್ತ್ರ ಗಳನ್ನು ವ್ಯಾಸಂಗ 
ಮಾಡಿದ. ಇವಾವುವೂ ಅವನಿಗೆ ಮೆಚ್ಚುಗೆಯಾದ ಹಾಗೆ ಕಾಣೆ. 1817ರಲ್ಲಿ 
ಲಂಡನ್‌ ನಗರಕ್ಕೆ ತೆರಳಿ ಅಲ್ಲಿದ್ದ ಚಿಕ್ಕಪ್ಪನ ವ್ಯಾಪಾರ ಸಂಸ್ಥೆಯನ್ನು ಸೇರಿ 
ಅವನಿಗೆ ನೆರವಾಗತೊಡಗಿದ, ಇವನ ಉದ್ಯಮಶೀಲತೆ ಚಿಕ್ಕಪ್ಪನಿಗೆ ತುಂಬಾ 
ಹಿಡಿಸಿತು. ವ್ಯಾಪಾರವೂ ವೃದ್ಧಿಯಾಯಿತು. ಹತ್ತುವರ್ಷಗಳ ಈ ಬಗೆಯ 
ದಂಡಿಮೆ ಅವನಿಗೆ ಸಾಕಷ್ಟು "`ನಿಣತಿಯನ್ನು ತಂದುಕೊಟ್ಟ ತ್ತು. ಚಿಕ್ಕಪ್ಪನ 
ಆಶಯದಂತೆ ಸಂಸ್ಥೆಯ ಮುಖ್ಯ ಕೂ ರಡಕನಾವ. ವಿರಾಮದ ವೇಳೆ 
ಯಲ್ಲಿ ಚಿತ್ರಕಲೆಯ ಅಭ್ಯಾಸವಾಯಿತು. ಹೋಮಂರ" ಮತ್ತು ಸಿಸಿರೋ ಮೊದ 
ಲಾದ ಹೆಸರಾಂತ ಸಾಹಿತಿಗಳ ಕೃತಿಗಳನ್ನು ಓದಿ ಹಲವಾರು ಫ್ರೆಂಚ್‌ ಮತ್ತು 
ಇಟಾಲಿಯನ್‌ ಗ್ರಂಥಗಳನ್ನು ಇಂಗ್ಲಿಷ್‌ಗೆ ಭಾಷಾಂತರಮಾಡಿ ಪ್ರಕಟಿಸಿದ. 
ಗಣಿತವನ್ನೂ ಸಾಕಷ್ಟು ಅಧ್ಯಯನ ಮಾಡಿದ್ದಾಯಿತು. ಗಣಿತನಿಜ್ಞಾನದ ಹಲ 
ನಾರು ಪ್ಪಮೇಯಗಳ ನಿರ್ವಹ ಹಣೆಯನ್ನು ಲೋಗನ್‌ ಮತ್ತು ಮಿತ್ರ ನೊಬ್ಬ 
ನಿಧಿಯ, ಮಾಡಿಕೊಂಡು ಚರ್ಚಿಸಿ ಸಾಧಿಸುತ್ತಿ ದ್ಸರು. ಸಂಗೀತ ಕಜೀರಿಗಳಿರೂ 
ಪ್ರದೆ ಹೋಗಿಬರುತ್ತಿದ್ದ. ಸುಪ್ತವಾದ ಕಲಾಸ ಕ ಜಾನ್ಫ ಶವಾಯಿಂತಂ- ಸ್ವತಃ 
ದ ನುಡಿಸುವುದನ್ನೂ ಕಲಿತ. 
1831ರಲ್ಲಿ ಯಂವಕ ಲೋಗನ್‌” ಲಂಡನ್‌ನಿಂದ ವೇಲ್ಸ್‌ಗೆ ಪ್ರಯಾಣ 
ಮಾಡಿದ. ಅಲ್ಲಿ ಇವನ ಚಿಕ್ಕಪ್ಪ ರಾಶಿಬಿದ್ದಿದ್ದ *ಿಟ್ಟಿದಿಂದ ತಾಮ್ರ ತಯಾರಿ 


ವಿಲಿಯೆಂ ಎಡ್ಮಂಡ್‌ ಲಳೋಗನ್‌ ೩ 


ಕೆಯ ಘಟಕವೊಂದನ್ನು ಪ್ರಾರಂಭಿಸಲು ಹತ್ತುಸಾವಿರ. ಪೌಂಡಂ ಬಂಡವಾಳ 
ಹೂಡಿದ್ದ. ಅದು ಅಸ್ಟು ಸಮರ್ಪಕವಾಗಿ ನಡೆಯುತ್ತಿರಲಿಲ್ಲ. ಲೋಗನ್‌ 
ಈ ಘಟಕವನ್ನು ಸೇರಿ ಬಹು ಶ್ರಮವಹಿಸಿ ಕೆಲಸಮಾಡಿ ಅನೇಕ ನ್ಯೂನತೆಗಳನ್ನು 
ಸರಿಪಡಿಸಿದ. ಒಮ್ಮೊಮ್ಮೆ ಬೆಳಿಗ್ಯೆ ಆರು ಘಂಟಿಗೆ ಕಾರ್ಲಾನೆಗೆ ಹೋದರೆ ಮಧ್ಯ 
ರಾತ್ರಿಯತನಕ ಅಲ್ಲಿಯ ಕೆಲಸದಲ್ಲಿ ನಿರತನಾಗುತ್ತಿದುದೂ ಉಂಟು. ಈ ಶ್ರಮ 
ವ್ಯರ್ಥವೆನಿಸಲಿಲ್ಲ. ಕಾರ್ಲಾನೆಯ ಕೆಲಸ ಸಾಕಷ್ಟು ಸುಧಾರಿಸಿತು. ಅಲ್ಲದೆ 
ಸಮಿನಾಪದಲ್ಲಿದ್ದ ಕಲ್ಲಿದ್ದಲು ಗಣಿಗಳಲ್ಲೂ ಕೆಲಸವನ್ನು ಪ್ರಾರಂಭಿಸಿದ. ಗಣಿಯ 
ಕೆಲಸಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಚೆನ್ನಾಗಿ ಓದಿ ಮನನಮಾಡಿಕೊಂಡಂ, 
ತಾನಂ ಭೂವಿಜ್ಞಾನದ ನಿದ್ಯಾರ್ಥಿಯಾಗಿರದಿದ್ದರೂ, ಗಣಿಗೆ ಸಂಬಂಧಿಸಿದಂತೆ 
ಉತ್ತಮ ಭೂನಕ್ಷೆಯನ್ನು ತಯಾರಿಸಿದ, ಈ ಅಧ್ಯಯನ ಉತ್ತನಂರೀತಿಯಲ್ಲಿ 
ವಂಂದುವರಿದು ಇಡೀ ದಕ್ಷಿಣ ವೇಲ್ಸ್‌ ಪ್ರಾಂತದ ಕಲ್ಲಿದ್ದಲು ಗಣಿ ಪ್ರದೇಶಗಳ 
ಉತ್ತಮ ಭೂನಕ್ಷೆಯೂ ರಚನೆಯಾಯಿಂತು. ಮಂದೆ ಇದನ್ನು ` ಬ್ರಿಟಷ್‌ 
ಅಸೋಸಿಯೇಷನ್‌ ಫಾರ್‌ ಅಡ್ವಾನ್ಸ್‌ ಮೆಂಟ್‌, ಆಫ” ಸೈನ್ಸ್‌ 'ನ ವಾರ್ಷಿಕ 
ಸವೆಷ್ಮೀಳನದಲ್ಲಿ ಪ್ರದರ್ಶಿಸಿ ವೆಂಚ್ಚುಗೆ ಗಳಿಸಿದ. ಲಂಡನ್‌ನ ಜಿಯಲಾಜಿಕಲ್‌ 
ಸೊಸೈ ಓಯ ಸದಸ್ಯನಾಗುವ ಗೌರವವೂ ದೊರೆಯಿತು. _ 11 

1839ರಲ್ಲಿ ವೇಲ್ಸ್‌ ನಲ್ಲಿದ್ದ ಚಿಕ್ಕಪ್ಪ ಗತಿಸಿದ. ತಾಮ್ರದ ಕಿಟ್ಟವನ್ನು 
ಒಪ್ಪಮಾಡುವ ಕಾರ್ಯಾನೆಯ ಇಡೀ ಆಡಳಿತವನ್ನು ನಡೆಸುವ ಹೊಣೆಗಾರಿಕೆ 
ಇವನದಾಯಿಂತು. ವಿಲಿಯಂ ಲೋಗನ್‌ಗೆ ಈ ವೇಳೆಗೆ ಸುಮಾರು ನಲವತ್ತು 
ವರ್ಷ. ಕಲ್ಲಿದ್ದಲು ಗಣಿಗಳ ಅಧ್ಯಯನ ವಿಶೇಷ ರೀತಿಯಲ್ಲಿ ವಯಂದಂವರೆಯಂ 
ತ್ರಿತ್ತು. ಈ ವೇಳೆಗಾಗಲೇ ವರ್ನರ್‌ನ " ಜಲಜನಿತಾವಾದ'. ಭೂವಿಜ್ಞಾ ನದಲ್ಲಿ 
ಸಾಕಷ್ಟು ಬಳಕೆಯಲ್ಲಿರಲಿಲ್ಲ. ಕಲ್ಲಿದ್ದಲಿನ ಉತ್ಪತ್ತಿಯ ನಿಚಾರದಲ್ಲೂ ಸಾಕಷ್ಟು 
ವಾದ-ವಿವಾದಗಳು ನಡೆಯುತ್ತಿದ್ದವು. ಕೆಲವರು. ಕಲ್ಲಿದ್ದಲಿಗೆ ಮೂಲವಾದ 
ಪ್ರಾಚೀನ ಸಸ್ಕಾವಶೇಷಗಳು ಕೊಚ್ಚಿಕೊಂಡಂಬಂದಂ ಹಲವಾರು ಹಳ್ಳ “ಕೊಳ್ಳ 
ಗಳಲ್ಲಿ ಶೇಖರಗೊಂಡು ಕ್ರಮೇಣ ತಲೆದೋರಿದ ಭೂಚಟುವಟಕೆಗಳಿಂದಾಗಿ ಸಲ್ಲಿದ್ದ 
ಲಾಗಿ ಮಾರ್ಪಟ್ಟಿತೆಂದೂ ಮತ್ತೆ ಕೆಲವರು ಇತಿಹಾಸ ಪೂರ್ವಕಾಲದಲ್ಲಿದ್ದ 
ಸಸ್ಯಾಂಗಾರದ ಜೌಗು ಪ್ರದೇಶಗಳಲ್ಲಿ ಸಸ್ಯಾವಶೇಷಗಳು ಮಂದಗತಿಯಲ್ಲಿ ಶೇಖರ 
ಗೊಂಡು ಮಂಜಿ ಕಲ್ಲಿದ್ದಲಾಗಿ ರೂಪಾಂತರಗೊಂಡವೆಂದೂ ವಾದಿಸುತ್ತಿದ್ದರು. 
ಕಲ್ಲಿದ್ದಲ ಸ್ತರಗಳ ಅಡಿಯಲ್ಲಿ ಜೇಡಂಶಿಲೆ ಇರುವುದನ್ನು ಗಣಿ: ಕೆಲಸಗಾರರು 
ವೀಕ್ಷಿಸಿದ್ದರು. ಇವರ ನೀಕ್ಷಣೆ ಸರಿಯೆಂದೂ ಇದರ ಅಧ್ಯಯನ ಕಲ್ಲಿದ್ದಲ ಜನನ 
ವನ್ನು ತಿಳಿಯಲು ಸಹಾಯಕವಾಗುವುದಜೆಂದೂ ಲೋಗನ್‌ನ ಅಭಿವಂತ.. ಈ 
ಜೇಡುಸ್ತರಗಳಫಿ ಸ್ಟಿಗ್ಮೇರಿಯಾ ಎಂಬ ಪ್ರಾಚೀನ ಸಸ್ಯಾವಶೇಷಗಳಿದ್ದವು. ಇವು. 
ಒಂದು ಬಗೆಯ ವಿಚಿತ್ರ ಜಲಸಸ್ಯಗಳೆಂದು ಕೆಲವರು ವಿವರಿಸುತ್ತಿದ್ದರು. ಲೋಗನ್‌ 


೪ ವಿಜಾ ನ ಕರ್ಣಾಟಕ 
ಣಾ 


ಈ ವಿವರಣೆಯನ್ನು ಒಪ್ಪಲಿಲ್ಲ. ಇದಕ್ಕೆ ಪ್ರತಿಯಾಗಿ ಅವು ಪ್ರಾ ಚೀನಕಾಲದಲ್ಲಿದ್ದ 
ಮರಗಳ ಚೀರುಗಳೆದು” ವಿವರಿಸಿದ. ಈ ಆಧಾರದ ಮೇಲೆ” ತಗ್ಗಾದ ಜೌಗು 
ಪ್ರದೇಶದಲ್ಲಿದ್ದ ಅರಣ್ಯಗಳಲ್ಲಿನ ಸಸ್ಯವರ್ಗಗಳ ಎಲೆ, ಕೊಂಬೆ, ರೆಂಬೆಗಳು ಶೇಖರ 
ಗೊಂಡು ಕ್ರಮೇಣ ಹುಳುತಂ ಮಾರ್ಪಟ್ಟು ಕೆಲ್ಲಿದ್ದಲಾಗಿ ರೂಪಗೊಂಡುವೆಂದೂ 
ತನ್ನ ಅಭಿಪ್ರಾಯವನ್ನು ಸೂಚಿಸಿದ. ಈ ವಿವರಣೆ ಅನೇಕರಿಗೆ ಹಿಡಿಸಿತು. 

ಲೋಗನ್‌ 1840ರಲ್ಲಿ ಅವೆಂರಿಕಾ ದೇಶಕ್ಕೆ ಹಡಗಿನಲ್ಲಿ ಪ್ರಯಾಣಮಾಡಿದ. 
ಹ್ಯಾಲಿಫಾಕ್ಸ್‌ ಬಂದರನ್ನು ತಲುಪಿದಾಗ ದಟ್ಟಿ ಮಂಜು. ಇದನ್ನು ಲೆಕ್ಕಿಸದ 
ನೂರಾರು ಜನ ಇವನಿಗೆ ಹಾರ್ದಿಕ ಸ್ವಾಗತ ನೀಡಿದರು. ಈ ವೇಳೆಗಾಗಲೇ 
ಉತ್ತವಂ ಭೂವಿಜ್ಞಾನಿ ಎನಿಸಿದ್ದ. ಮಾಂಟ್ರಿಯಲ್‌ ನಗರದ ಸುತ್ತಲಿದ್ದ ಹಿಮದ 
ರಾಶಿಯನ್ನೂ ಮತ್ತು ಭೂಪಾತಗಳ ಅಧ್ಯಯನವನ್ನೂ ಮಾಡಿಯಾಯಿಂತು. 
1841ರಲ್ಲಿ ನ್ಯೂಯಾರ್ಕ್‌ ನಗರಕ್ಕೆ ಹೊರಟ. ಅಲ್ಲಿ ಹೆಸರಾಂತ ಭೂವಿಜ್ಞಾನಿ 
ಲಯಲ್‌ನ ಭೇಟಯಾಯಿಂತು. ನಲಡೆಲ್ಫಿ ಯಾಕೆ ಪ್ರಯಾಣ ಬೆಳಸಿ ಅಲ್ಲಿನ 
ಪಾಟ್ಸ್‌ವಿಲೆ ಮತ್ತು ವರೌಷ್‌ಚಂಕ್‌ಗಳ ಸಂದ ಸ ಗಣಿಗಳ ಜೇಡು ಶಿಲಾಸ್ತರ 
ಗಳ ರೂಪುರೇಷೆಗಳ ನಿವರವಾದ ಅಧ್ಯಯನವಾಯಿಂತ. ಇಲ್ಲಿ ಕಲ್ಲಿದ್ದಲ ಸ್ಪರ 
. ವೊಂದು ಸುಮಾರು ಐವತ್ತು ಅಡಿಗಳಷ್ಟು ಮಂದವಾಗಿದ್ದು, ಕಲ್ಲಿನ ಚಪ್ಪಡಿ 
ಗಳನ್ನು ಸುರಂಗವಿಟ್ಟು ಒಡೆದು ತೆಗೆಯುವಂತೆ ನಡೆಯುತ್ತಿ ದ್ದ ಗಣಿಯ ಕೆಲಸದ 
ಬಗೆಯನ್ನು ಕಂಡು ವಿಸ್ಮಿತನಾದ, ಅಕ್ಕಪಕ್ಕದ ಪ್ರೆ ದೇಶಗಳ ಭೂಸಮಾಕ್ಷೆಯನ್ನು 
ನಡೆಸಿ ಅಲ್ಲಿ ಉತ್ತಮಂ ಕಲ್ಲಿದ್ದಲು ಸಿಕ್ಷೇಪಗಳಿರುವುದಾಗಿ ಭವಿಷ್ಯ ನುಡಿದ. ಚ 
ಮಾಲೀಕರಾದ ರೈತರು ಸಂತೋಷದಿಂದ ಉತ್ತಮ ಬೆಲೆಗೆ ಭೂನಿಂೀಯನ್ನ 
ಮಾರಿದರು. ಪೆನ್‌ಸಿಲ್ವೇನಿಯಾ, ಓಹಿಯೋ, ಮತ್ತು ಪಶ್ಚಿಮ ವರ್ಜೀನಿಯಾ 
ಗಳಲ್ಲಿ ಉತ್ತಮ: ಕಲ್ಲಿದ್ದಲು ಹಾಗೂ ಕಬ್ಬಿಣದ ಅದುರಿನ ನಿಕ್ಷೇ ಪಗಳಿರುವ ಕಾರಣ 
ಅವು ಅಪಾರ ಸಂಪದ್ಯುಕ್ತ ಪ್ರಡೀಶಗಳಾಗಿವೆಯೆಂದಂ ಅಭಿಪ್ರಾಯಪಟ್ಟ. 

ಏಲಡೆಲ್ಫಿ ಯಾಕೆ ಹಿ ಹಿಂತಿರುಗಿ ಆ ಪ್ರಾಂತದ ಭೂಸರ್ವೇಕ್ಷಣಾ ಕಾರ್ಯದಲ್ಲಿ 
ನಿರತರಾಗಿದ್ದ ಎಚ್‌. ಡಿ. ರೋಜರ್‌" ಮುಂತಾದವರನ್ನು ಭೇಟಿಮಾಡಿ ಆ 
ಕಾರ್ಯದಲ್ಲಿ ತನಗಿರುವ ಆಸಕ್ತಿಯನ್ನೂ ವಿವರಿಸಿದ. ಅಲ್ಲದೆ ಬ್ರಿಟನ್ನಿನ ಗ್ಲಾಮೊ 
ರ್ಗನ” ಷೈರ್‌ನ ಕಲ್ಲಿದ್ದಲು ಪ್ರದೇಶದಲ್ಲಿ ತಾನು ತಯಾರಿಸಿದ ಭೂನಕ್ಷೆಯನ್ನು 
ಅವರಿಗೆ ತೋರಿಸಿ ಚರ್ಚಿಸಿದ. ಹಾಗೂ ಬಿ ಸ್ರಿ ಟನ್ಷ್ಟಿ ನ ಭೂಸರ್ವೇಕ್ಷಣ ಸಂಸೆ 
ನಕ್ಷೆಯನ್ನು ಉಸಯೋಗಿಸಿ ಪ ಕ್ರಿ ಯೋಜನಪಡೆದ ಬಗೆಯ ವಿವರಣೆಯನ್ನು ನೀಡಿದೆ. 
ಇಂಥದೇ ವ್ಯವಸ್ಥೆಯನ್ನು ತತಾ ದೇಶದೆಲ್ಲೂ ಮಾಡುವ ಅಗತ ವನ್ನು ಒತ್ತಿಹೇಳಿ 
ಹೀಗಾದಲ್ಲಿ ತಾನು ಈ ಕಾರ್ಯವನ್ನು ಕೈಗೊಳ್ಳಲು ಸಿದ್ದ ನಾಗಿರುವ ಸಂಗತಿಯನ್ನ 
ಹೊರಗೆಡಹಿದ. ಗೆಳೆಯೆರಿಂದ ಉತ್ತೇಜನವೂ ದೊರೆಯಿಂತಂ. 

ಆದರೆ ಆಗ ಕೆನಡಾದಲ್ಲಿ ಸುವ್ಯವಸ್ಥಿತವಾದ ರಾಜಕೀಯ ಆಡಳಿತವಿರಲಿಲ್ಲ. 


ನಿಲಿಯಂ ಎಡ್ಮಂಡ್‌ ಲೋಗನ್‌ ೫. 


1841ರ ವೇಳೆಗೆ ಕೇವಲ ಕ್ವಿಬೆಕ್‌ ಮತ್ತು ಆಂಟೀರಿಯೋ ಪ್ರಾಂತಗಳು ಮಾತ್ರ 
ನಿದ್ದು ಇವೆರಡರ ಸಂಯುಕ್ತ ರಾಜಧಾನಿ ಕಿಂಗ್ಸ್‌ ಟನ್‌ ನಗರವಾಗಿತ್ತು. ಈ 
ಸಂಯಂಂಕ್ತ ವ್ಯವಸ್ಥೆಯಂತೆ ಆಂಟೀರಿಯೋ ವೆರೀಲಿನ ಕೆನಡಾ ದೇಶವೆಂದೂ, 
ಕ್ರಿಬೆಕ್‌ ಕೆಳಕೆನಡಾ ದೇಶನೆಂದೂ ಜಾಹೀರಾಗಿತ್ತು. ನೆರೆಯ ನ್ಯೂಬ್ರನ್ಸ್‌ 
ನಿಕ್‌, ಸೋವಾಸ ಹಯಾ ಮತ್ತು ಪ್ರಿನ್ಸ್‌ ಎಡ್ವರ್ಡ್‌ ಐಲೆಂಡ್‌ ಪ್ರಾಂತಗಳಂ 
ಇನ್ನೂ ಬ್ರಿಟಷ್‌ ಆಳರಸರ ರಕ್ಷೆಯಲ್ಲಿದ್ದವು. ಇವು ಪರಸ್ಪರ ಟಟ ಬಡತನ 
ಆಗ ಸೆಳೆಯ ಸಂಯುಕ್ತರಾಜ್ಯದೊಡನೆ ಸೇರುವ ಯಾನ ಯೋಜನೆಯೂ 
ಇರಲಿಲ್ಲ. ಲೋಗನ್‌ ಈ ಬಗೆಯ ರಾಜಕೀಯ ಅವ ವಸ್ಮೆಯನ್ನು ಗಣನೆಗೆ ತಂದು 
ಕೊಳ್ಳದೆ ತನ್ನ ಭೂಸರ್ವೇಕ್ಷಣಾ ಕೆಲಸವನ್ನು ಪ್ರಾರಂಭಿಸಿದ. ಉತ್ತರ 
ನೋವೋಸ್ಕೊಷಿಯಾದ ಪಿಕ್‌ ಕಲ್ಲಿದ್ದಲು ಪ್ರದೇಶದಲ್ಲಿ ಈ ಕಾರ್ಯ ಮೊದ 
ಲಾಯೀಂತಂ. ಆ ವೇಳೆಗೆ ಬ್ರಿಟನ್ನಿನ ಖ್ಯಾತ ಭೂವಿಜ್ಞ್ಯಾನಿಗಳಾದ ಮರ್ಚಿಸನ್‌, 
ಸೆಡ್ಜ್‌ ನಿಕ್‌, ಬಕ್‌ಲ್ಯಾಂಡ್‌ ಮುಂತಾದವರು ಇವನ ನೇಮಕವನ್ನು ಕಂರಿತಂ 
ಸಕರ್ಣರಕ್ಕೆ ಶಿಫಾರಸು ಮಾಡಿದ್ದರು. ಆಗ ಲೋಗನ್‌ ಇಂಗ್ಲೆಂಡಿನಲ್ಲಿದ್ದ. 
1842ರಲ್ಲಿ ಇವನ ನೇಮಕವನ್ನು ಕೆನಡಾದ ಗೌರ್ನರ್‌ ಜನರಲ್‌ ಪ್ರಕಹಸಿದರು. 
ಆದಷ್ಟು ಬೇಗ ಅಂದಿನ ಕೆನಡಾದ ರಾಜಧಾನಿ ಕಿಂಗ್ಸ್‌ ಟನ್‌ಗೆ ``ಓಂದಿರುಗಿದ. 
ಅಲ್ಲಿದ್ದ ರಾಜಕೀಯ ಹಗರಣದ ಕಾರಣ ಇವನ ಕಾಲ ಸಾಕಷ್ಟು ವ್ಯರ್ಥ 
ವಾಖಿಂತು. ಕೂಡಲೇ ಹುದ್ದೆಯನ್ನು ವಹಿಸಿಕೊಂಡಂ ಕೆಲಸ ಪ್ರಾರಂಭಿಸುವುದು 
. ಅಸಾಧ್ಯವಾಯಿತು. ಮತ್ತೆ ಯೂರೋಪಿಗೆ ಪ್ರಯಾಣಮಾಡಿ ಮರಂವರ್ಷ 
. ಅಂದರೆ, 1843ರಲ್ಲಿ ಹಿಂದಿರುಗಿ ತನ್ನ ಹುದ್ದೆಯನ್ನು ಸ್ವೀಕರಿಸಿ ಭೂಸರ್ವೆಕ್ಷಣೆಗೆ 
ಮೊದಲುಮಾಡಿದ. 

ಹುದ್ದೆಯ ಸಂಬಳ 1500 ಪೌಂಡು.ಆದರೆ ಸಂಬಳದ ಅವಧಿಯನ್ನೇ ನಮೂದಿ 
ಸಿರಲಿಲ್ಲ. ಲೋಗನ್‌ ಇದಾವುದನ್ನೂ ಲೆಕ್ಕಿಸದೆ ಸ ಸಹಾಯಕನೊಬ ನನ್ನು ನೇವಂಕ 
ಮಾಡಿದ. ಇಬ್ಬ ರೂ ಜತೆಗೂಡಿ ಜ್ವಿಜಿಕ್‌ ಪ್ರಾಂತದ ಆಗ್ಗೆ ಯ ಸರ್ಯಾಯ 
ದ್ವೀಪಭಾಗದ ತುದಿಯಲ್ಲಿದ್ದ. ಗ್ಯಾಸ್ಸೈಗೆ ತೆರಳಿದರು. ಅಲ್ಲಿ ಕಲ್ಲಿದ್ದ ಲು ದೊರೆಯುವು 
ದೆಂಬ ಹೇಳಿಕೆಯ ಮಾತಿತ್ತು, ಇದಕ್ಕೆ ಸಂಬಂಧಿಸಿದ ನಿವರಗಳ ಅನ್ವೇಷಣೆ ಮೊದ 
ಲಾಯಿತು. ದಾರಿಯಲ್ಲಿ ಹ ಪ್ರಾಂತದ ಕಡಲಕರೆಯ ಜಾಗಿನ್ಸ್‌ 
ನಲ್ಲಿ ತಂಗಬೇಕಾಯಿತು. ಅಲ್ಲಿಯ ಕಿರಿದಾದ ಚೆಗ್ಗೆ ಕ್ಟೊಖಾರಿಯ ಕಡಿದಾದ ಬಂಡೆ 
ಗಳನ್ನು ನಿಕ್ಷಿಸುತ್ತಿದ್ದಾಗ ಲಿರುವ MES ರ್ಜ ಯುಗದ ಶಿಲಾಸ್ತರಗಳ 
ಶ್ರೇಣಿ ಗೋಚರವಾಯಿತು. ಇದರ ಮಂದ ಸುಮಾರು 3 ಮೈಲಿಗೂ ಮೀರಿತ್ತು. 
ಶ್ರೇಣಿಯ ಪ್ರತಿ ಸ್ತರವನ್ನೂ ನಿಖರವಾಗಿ ' ಅಳತೆಮಾಡಿ 76 ಕಲ್ಲಿದ್ದಲ ಸ್ತರ 
ಗಳನ್ನೂ, 90 ಜೇಡು ಶಿಲಾಸ್ತರಗಳನ್ನೂ ಗುರುತಿಸಿದ. ಅನೇಕ ಸ್ತರಗಳಲ್ಲಿ 
ಮರದ ದಪ್ಪ ಬೇರುಗಳ ಅವಶೇಷಗಳು ಹೆದದುಗಿದ್ದವು. ನೆಟ್ಟನೆಯ ಮರದ 


೬ ವಿಜಾ ನ ಕರ್ಣಾಟಿಕ 
ಊ 


ಕಾಂಡಗಳು ಹಲವಾರು ಮರಳು ಶಿಲಾಸ್ತರಗಳ ಮೂಲಕ ಹಾದಂಹೋಗಿದ್ದವು. 
ಈ ಪ್ರದೇಶದಲ್ಲಿ ಸಮುದ್ರಮಟ್ಟದಲ್ಲಿ ಅಧಿಕಪ್ರಮಾಣದ ಏರಿಳಿತಗಳುಂಟಾಗು 
ತ್ತಿದ್ದವು. ನೀರಿನ ಮಟ್ಟಿ ಇಳಿದಾಗಲಂತೂ ಶ್ರೇಣಿಯ ಇಡೀ ಸ್ತರಗಳನ್ನೆಲ್ಲಾ 
ನೋಡಬಹುದಾದ ಅಪೂರ್ವ ದೃಶ್ಯ ಅದ್ಭುತವಾಗಿತ್ತು. 
ಗಾಸ್ಪೆಯನ್ನು ತಲುಪಿ ಬಿಡಾರ ಹೊಡಿದ್ದಾಯಿತು. ಅಲ್ಲಿದ್ದ ಮೂಲನಿವಾಸಿ 
ರೆಡ್‌ ಇಂಡಿಯನ್‌ ಜನರ. ದೋಣಿಗಳಲ್ಲಿ ಯಾನಮಾಡಿ ನದಿಯ ಇಕೈಲಗಳ 
ಭೂಸ್ವರೂಪವನ್ನುು ವಿವರವಾಗಿ ಪರಿಶೀಲಿಸಲಾಯಿಂತು. ಕಡಿದಾದ ಕಡಲತೀರ, 
ಎತ್ತರವಾದ ಪರ್ವತಗಳ ಶಿಖರಗಳು ಈ ಪ ಕ್ರದೇಶಗಳಲ್ಲೆ ಲ್ಲಾ ಸಂಚರಿಸಿ ಭೂಲಕ್ಷಣ 
ಗಳನ್ನು ಅಧ್ಯಯನಮಾಡಿದ. ಕಾಡಿನ ಪ್ರಾಣಿಗಳ ಬೇಟೆಯೇ ಮುಖ್ಯ ಆಹಾರ. 
ಬೆಸ್ಮರು ಮಾರುತ್ತಿದ್ದ ಲೋಬ್ಸ್‌ಟರ್‌ ಜಾ ನಿತಾನಂಗಳೂ ಆಗಾಗ ದೊರೆಯಂ 
ತ್ರಿದ್ದವು. ಇಂದಿನ ಸ ಸೌಲಭ್ಯಗಳಾವ್ರವೂ ಇರಲಿಲ್ಲ. ಈ ಬಗೆಯ ಕಷ್ಟಗಳನ್ನೆ ಲ್ಲಾ 
ಲೆಕ್ಕಿಸದೆ ತನ್ನ ಕೆಲಸವನ್ನು ಬಹು ಶ್ರದ್ಧೆಯಿಂದ ವಯಂದಂವರೆಸಿದ. ಆ ಪ್ರದೇಶದ 
ವಂರಳು ಶಿಲಾಸ್ತರಗಳಂ ಡಿಪೋನಿಯನ್‌ ಕಾಲಕ್ಕೆ ಸೇರಿದುವೆಂದೂ, ರ 
ಫೆರಸ್‌ ಕಾಲಕ್ಕೆ ಸೇರಿಲ್ಲವೆಂದೂ ಇವನ ಸರ್ವೇ ಕ್ಷಣೆಯಿಂದ ವ್ಯಕ್ತವಾಯಿಂತು. 
ಹೀಗಾಗಿ ಅಲ್ಲಿ ಕಲ್ಲಿದ್ದಲು ಸಿಗುವುದು ದುರ್ಲಭವೆನಿಸಿತು. ಏಕೆಂದರೆ ಕಾರ್ಬಾನಿ 
ಫೆರಸ್‌ ಯಂಗದ. 'ಶಿಲಾಸ್ತ್ರ ರಗಳೇ ಕಲ್ಲಿದ್ದಲಿಗೆ ತೌರು. ಗ್ಯಾಸ್ಸೆ ಯ ಕಡಲಕರೆ 
ಯಲ್ಲಿದ್ದ. ಕಪ್ಪ ರೃನೆಯ ಸ ರಗಳು ಕಲ್ಲಿದ್ದ ಪಾಗಕಳೆ ಕರಿಬಣ್ಣ ದ "ಕಡು ಶಿಲಾಸ್ಕರ 
ಗಳಾಗಿದ್ದವು “ತೂ ಹಲವಾರು “೦ಗಳವರೆಗೆ ನಡೆದ ಈ ಕಷ್ಟ ತರನಾದ 
ಸರ್ವೇಕ್ಷಣೆ ಮಂಗಿಯಿತು. ಆಲೆದಾಟದಲ್ಲಿ ಯಾವ ಉತ್ತಮ ಸೌಲಭ್ಯಗಳೂ 
ಇರಲಿಲ್ಲ. ತೊಟ್ಟ ಬಟ್ಟೆ ಬರೆಗಳೆಲ್ಲಾ ಹರಿದು ಚಿಂದಿ ಚಿಂದಿಯಾಗಿದ್ದವು. ಈ 
ಅವತಾರದಲ್ಲೇ ಮಾಂಟಿ ಯಲ್‌'ಗೆ ಹಿಂದಿರಂಗಿ ರಸ್ತೆಯಲ್ಲಿ ಓಡಾಡಲು ಸಹ ನಾಚಿ 
ಹೋಟಿಲೊಂದರ ಕೊಠಡಿಯಲ್ಲಿ ಹಲವಾರು ದಿನ ಅವಿತುಕೊಂಡಿದ್ದನಂತೆ! 
ರಾಜಧಾನಿಯಲ್ಲಿ ಕೆಲಸ ನಿರೀಕ್ಷಿಸಿದಷ್ಟು ಮುಂದೆ ಸಾಗಲಿಲ್ಲ. ಲೋಗನ"ಗೆ 
ಸಾಕಷ್ಟು ಕ್ರಸಿನಿಸಿಯಾಯಿಂತಂ, ರಾಜಕೀಯ ಅಸ್ಥಿರತೆ ಇನ್ನೂ ಹಾಗೆಯೇ ಇತ್ತು. 
ಪಾರ್ಲಿನೆಂಂಟ್‌ ಅಧಿವೇಶನವೂ ಮುಗಿದಿತ್ತು. ಸರ್ವೇಕ್ಷಣ ಇಲಾಖೆಗೆ ನಿಲ್ಲಲು 
ಸಹಾ ನೆಲೆಯಿಲ್ಲ. ಕಂಡ ಕಂಡ ಅಧಿಕಾರಿಗಳಲ್ಲಿ ಕೈ ಚಾಚಿದರೂ ಯಾವ ಉಪ 
ಯೋಗವೂ ಆಗಲಿಲ್ಲ. ಹೀಗಾಗಿ ಬಹು ಬೇಸರಗೊಂಡು ಕೊನೆಗೆ ಸಣ್ಣ ಮನೆ 
ಯೊಂದನ್ನು ಕಜೇರಿಗಾಗಿ ಬಾಡಿಗೆಗೆ ಪಡೆದದ್ದಾಯಿತು. ಪ್ರಸಿದ್ಧ ವಿಜ್ಞಾನಿ 
ಹಾಲ್‌ ಜತೆ ಭೂನಿಜ್ಞಾನ ನಿಷಯಗಳನ್ನು ಚರ್ಚಿಸಿ ಕಾರ್ಯಸ್ರವೃತ್ತನಾದ. 
ತಾನು ಸಂಗ್ರಹಿಸಿದ್ದ ಖನಿಜಗಳ ವಿವರವಾದ ಅಧ್ಯಯನ ನಡೆಸಲು ಪೋಲೆಂಡ್‌ 
ನಿಂದ ವಲಸೆಬಂದಿದ್ದ ಯಂವಕನೊಬ್ಬನನ್ನೂ ಸಹಾಯಕನಾಗಿ ನೇಮಿಸಿದ. ಸಿಬ್ಬಂದಿ 
ಯೊಡಗೂಡಿ ಮತ್ತು ಸರ್ವೆಕ್ಷಣೆಗಾಗಿ ಗ್ಯಾಸ್ಸೆಗೆ ತೆರಳಿದ. ತಿಂಡಿ-ಊಟದ ವ್ಯವಸ್ಥೆ 


ನಿಲಿಯೆಂ ಎಡ್ಮ ಂಡ್‌ ಟಲೋಗನ್‌ ೩ 


ಎಂದಿನಂತೆ! ಕೆಲಸ ಕಷ್ಟ ದಾಯಕ. ಸರ್ಕಾರದ ವತಿಯಿಂದೆ ಹೆಚ್ಚಿ ಕ್ಸಿ ಸಹಾಯ 
ಸೌಲಭ್ಯಗಳಿಲ್ಲ. ಇದನ್ನೆಲ್ಲಾ ನೋಡಿದ ಪೋಲಿಷ್‌ ಯುವಕ Ae ಕಂಬಿ 
ಕಿತ್ತ! 
ಚಳಿಗಾಲ ಪ್ರಾರಂಭನಾದಂತೆ ಸ ಪರಿಸ್ಥಿ ತಿ ಇನ್ನೂ ಸನ್ನ ೈದಾಯಕವೆನಿಸಿತು. 
ದೇಶದ ರಾಜಕೀಯದಲ್ಲಿ ಫ್ರೈಂಚರಂ ಸೋತಿದ್ದ ರು. ಪ್ರತಿಪಕ್ಷದ ಇಂಗ್ಲಿಷರಿಗೆ 
ತಮ್ಮ ರಾಜಕೀಯ ಪ್ರಾಬಲ್ಯದ ಅರಿವು ಸರಿಯಾಗಿ Ms ಸರ್ಕಾರದ 
ಸ್ಕಿ ತಿ ಸ ಅನಿಶ್ಚಿ ತಾ ಗ ಲೋಗನ್‌ನಸಿ ಸ್ಥಿತಿಯೂ ಅಷ್ಟೇ ಪ್ರಮಾಣದಲ್ಲಿ 
ಅನಿಶ್ವಿ ತವಾಗಿತ್ತು. ಅವನಿಗೆ ಕೊಟ್ಟಿದ್ದ ಹಣವೆಲ್ಲಾ ಖರ್ಚಾಗಿತ್ತು. ಕೆಲಸಬಿಟ್ಟಿ 
ಸಹಾಯಕ ಬೇಕಿ 200 ಹಾಂತು. ಕೊಟ್ಟಾಗಿತ್ತು. ಕಚೇರಿಯ ಬಾಡಿಗೆ 
ಹಾಗೂ ಇತರ ಖರ್ಚೂಗಳಿಗಾಗಿ 600 ಪೌಂಡ್‌ ಕೈಬಿಟ್ಟ ತ್ತು. ಹಲವಾರು ಪಾರ್ಲಿ 
ಮೆಂಟ್‌ ಸದಸ್ಯರನ್ನು ಭೇಟಿಮಾಡಿ ತನ್ನ ಭೂಸರ್ವೇಕ್ಷಣ ಇಲಾಖೆಯ ಕೆಲಸದ 
ಪ್ರಾಮುಖ್ಯತೆಯನ್ನೂ, ಅದು ಸದ್ಯದಲ್ಲಿ ಎದುರಿಸುತ್ತಿರುವ ತೊಂದರೆಗಳನ್ನೂ 
ವಿವರಿಸಿ ಅವರ ಮನವೊಲಿಸಿ ಇನ್ನು ಮುಂದೆ ಪ್ರತಿ. ವರ್ಷವೂ ತನ್ನ ಇಲಾಖ 
1800 ಸೌಂಡ್‌ಗಳನ್ನೂ ಕೊಡುವ 'ಮುಸೂಜಿಯೊಂದು ತೆಯಾರಾಗಲು ಪ್ರಭಾವ 
ಬೀರಿದ. ಹೆಲವಾರು ಸ್ನೇಹಿತರ ಅಭಿಮಾನ ಮತು ಪ್ರಯತ್ನ ಗಳಿಂದ ಈ ವಾರ್ಷಿಕ 
ನೆರವು 2,000 ಪೌಂಡಂಗಳಿಗೆ ಹೆಚ್ಚಿ ದುದಲ್ಲದೆ, ಸಗಳ ಪರಿಯಂಂತ ಈ 
ಮೌಲ್ಯದ ನೆರವು ನೀಡುವ ಸರ್ಕಾರದ ತೀರ್ಮಾನವೂ ಆಯಿತು. ಹೀಗಾಗಿ 
ತನ್ನ ಇಲಾಖೆಯ ಅನಿಶ್ಚಯತೆ ಬಹುಮಟ್ಟಿಗೆ ಕಡವೆಂಯಾಯಿಂತು.. ಆದರೂ 
ಈ ವೇಳೆಗೆ ಅವನ ಸ್ವಂತ ಹಣದಲ್ಲಿ 800 ಪೌಂಡುಗಳಷ್ಟು ಖರ್ಚಾಗಿತ್ತು. 
ಲೋಗನ”"ನ ಅಂದಿನ ಸಂಬಳ ಕೇವಲ 300 ಪೌಂಡ್‌ಗಳು. ಆಗಿನ ಕಾಲದ 
ಜೀವನಮಟ್ಟ ಕ್ಟ ಇದು ಅಷ್ಟೆ €ನು ಕಡವೆಂಯೂ ಅಲ್ಲ ಹೆಚ್ಚೂ ಅಲ್ಲ. ವೇಲ್ಸ್‌ ನಲ್ಲಿ 
lp 'ಸನಾರುವಟ್ಟು "ಹಿಟ್ಟು ಸಂಬಳ ಬರುತ್ತಿತ್ತು. ಅಲ್ಲಜೆ ಸಾರದ 
ನಿಸೂದೆ ಜಳ ಗು? ದ್ದ ಸಮಯದಲ್ಲೆ € ಇಂಡಿಯಾ ದೇಶದಲ್ಲಿ ಹುದ್ದೆ 
Ma 1200 ಪೌಂಡ್‌ ಸಂಬಳದ ಮೇಲೆ ಆಹ್ವಾನವೂ ಬಂದಿತ್ತು. ಇವನ್ನೆಲ್ಲಾ 
ಒಲ್ಬದೆ ತನ್ನ ನೆಚ್ಚಿನ ಕೆನಡಾ ದೇಶದಲ್ಲೆ ಕೆಲಸ ಮುಂದುವರೆಸುವ ದ ಢನಿರ್ಧಾರ 
ವನ್ನು ಕೈಗೊಂಡ. ಈ ದೇಶದ ಕಾಡು ಮೇಡುಗಳಲ್ಲಿ ಸುತಾ ಡುವುದೆಂದರೆ ಅವನಿಗೆ 
ಬಹು ಇಷ್ಟ. ಅಲ್ಲದೆ ತಾನು ಜನಿಸಿದ ಕೆನಡಾ ದೇಶದ ನೈ ಸರ್ಗಿಕ ಸಂಪತ್ತ ನ್ನು 
ರೂಢಿಸಿ ಆ ಅಭ್ಯುದಯಕ್ಕೆ ತನ್ನ ಕೈಲಾದ ಸೇವೆ ಸಲ್ಲಿಸ ವ ಉತ್ಕ ಟಾಂಕ್ಷೆಯೂ 
ಇತ್ತು. ಆಂಟೋರಿಯೊ ಪ್ರಾ ಂತದಲ್ಲಿ ತಾಮ್ರದ ಹಾಗೂ ಕೆಬ್ಬಿ 8 ಉತ್ತಮ 
ಆದುರಿನ ನಿಕ್ಷೇಷಗಳೂ ಮತ್ತು ಸಾಸ್ಯಚವಾನ್‌ ಪ್ರಾಂತದಲ್ಲಿ ಕೆಿದ್ದಲ ನಿಕ್ಷೇಪ 
ಗಳೂ ಇದ್ದು ಅವನ್ನು ರೂಢಿಸಿಕೊಳ್ಳುವ ಯೋಜನೆಯೊಂದಿತ್ತು. 
1845ರ ಜೂನ್‌ನಲ್ಲಿ ಅಟ್ಟಾನಾನದಿಯ ಉತ್ತರ ಪ್ರದೇಶ ಮತ್ತು ಓಮಿಸ್ಯ 


೮ ವಿನಜ್ಞಾ ಕರ್ಣಾ ಟಕ 


ವಿಂಗ್‌ ಪ್ರಾಂತದಲ್ಲಿ ಸರ್ವೇಕ್ಷಣಕಾರ್ಯ ಮೊದಲಾಯಿತು. ಮರುವರ್ಷ 
ಲೇಕ್‌ಸುನೀರಿಯರ್‌ ಪ್ರದೇಶ ಹಾಗೂ ಕಿವೀನಾ ಪರ್ಯಾಯದ್ವೀಪ ಭಾಗದಲ್ಲಿ 
ತಾಮ್ರದ ಅದುರಿನ ನಿಕ್ಷೇಪಗಳಿಗಾಗಿ ಭೂಸಮಿನಾಕ್ಷೆ ನಡೆಯಿತು." ಈ ಪ್ರದೇಶದಲ್ಲಿ 
ಸುಮಾರು ಹನ್ನೊಂದು ಟನ್‌ ತೂಕನಿದ್ದ ತಾಮ್ರದ ಅದುರಿನ ಗಟ್ಟಿ (2108860) 
ಪತ್ತೆಯಾಯಿತು. ಅಲ್ಲಿದ್ದ ಗಣಿಗಳನ್ನೆಲ್ಲಾ ವಿವರವಾಗಿ ಪರಿಶೀಲಿಸಿದ. ಆ 
ಪ್ರದೇಶದ ಪುರಾತನ ಲಾವಾಸ್ತರಗಳನ್ನೂ ಅವುಗಳಲ್ಲಿ ಹೆರಡಿದ್ದ ಲೋಹದ ಎಳೆ 
ಗಳನ್ನೂ ಪತ್ತೆಹಚ್ಚಿದ. 

1845-46ರ ಅವಧಿಯಲ್ಲಿ ಅತಿ ಪುರಾತನ ಶಿಲಾಸ್ತರಗಳ ಶ್ರೇಣಿಗಳನ್ನು 
ಹೆಚ್ಚು ನಿವರವಾದ ರೀತಿಯಲ್ಲಿ ಪರೀಕ್ಷಿಸಿದ್ದಾಯಿಂತು, ಮಾಂಟ್ರಿಯಲ್‌ನ ಉತ್ತರ 
ಹಾಗೂ ಪಶ್ಚಿಮದತ್ತ ಹರಡಿದ್ದ ಲಾರೆಂಟೈಡ್‌ ಬೆಟ್ಟಗಳನ್ನು ವೀಕ್ಷಿಸಿ ಅವು ಒಂದರಿ 
ಬಗೆಯ ಕಡುಂಗೆಂಪುಮಿಶ್ರಿತ ಬೂದುಬಣ್ಣ ದ ಸಯನ್ಸೆಟ್‌ ಶಿಲೆಗಳಿಂದಾದುವೆಂದು 
ತಿಳಿಸಿದ. ಲೇಕ್‌ಟಿಮಿಸ್ಕಮಿಂಗ್‌ ಪ್ರ ಪ್ರಡೇಶದಲ್ಲಿ ನೈಸ್‌ಶಿಲಾಸ್ತೋವಮು ಹಾಗೂ 
ಅವ್ಯತಶಿಲಾಸ್ತರಗಳು ಹರಡಿದ್ದು ಅವುಗಳ ಮೇಲೆ" ಜೇಡುತಿಲೆ ಹಾಗೂ ಕದಂಬ 
ಶಿಲಾಸ್ತರಗಳ ಶ್ರೀಣಿ ಇರುವುದು. ಗೋಚರವಾಯಿತು. ಈ ಬಗೆಯ ಶಿಲಾಶ್ರೀಣಿ 
ಹೆಲವಾರು ಕಡೆ ಹತ್ತರಿಂದ ಹದಿನೆಂಟು ಸಾವಿರ ಅಡಿಗಳಷ್ಟು ವ್ಯಾನಿಸಿತ್ತು. 
ದೇಶ್‌ ಪುಪೀರಿಯೆರ್‌ ಬಳಿ ಗ್ರ್ಯಾನೈಟ್‌, ಸಯನೈಟ್‌ ಹಾಗೂ ನೈ ಸ್‌ ಶಿಜೆಗಳೂ 
ಅವುಗಳ ಮೇಲೆ ಭಾರೀಪ್ರಮಾಣದಲ್ಲಿ ಸ್ಲೇಟು ಶಿಲೆಗಳ ಸ್ತರಗಳು, ಹಸಿರುಬಣ್ಣದ 
ಪದರು ಶಿಲೆ, ಮರಳು ಶಿಲೆ, ಲಾವಾಸ್ತರಗಳಂು, ಜ್ವಾಲಾವಂಖಿಜ ಬೂದಿಯಿಂದಾದ 
ಸ್ತರಗಳ ಶ್ರೇಣಿಯೂ ಇದ್ದಿತು. ಈ ಸ್ತೋಮದ ಹೆಲನಾರು ಸ್ತರಗಳಲ್ಲಿ ತಾಮ್ರದ 
ಅದುರು ಇರುವುದನ್ನೂ ಗುರುತಿಸಿದ. 

ವಿವರವಾದ ಅಧ್ಯಯನಗಳನ್ನು ನಡೆಸಿ ಅದರ ಆಧಾರದ ಮೇಲೆ ಸುಣ್ಣಶಿಲೆ 
ರೂಪಾಂತರಗೊಂಡು ಸುಕ್ಕುಬಿದ್ದ ಅಮೃತಶಿಲೆಯಾಯಿಂತೆಂದೂ, ಮರಳುಶಿಲೆ 
ಹಾಗೂ ಕೆದಂಬಶಿಲೆಗಳೀ ನೈಸ್‌(ಗೀರು)ತಿಲೆ ಮತ್ತು ಗ್ರಾನ್ಸೆಟ್‌ಗಳಾಗಿ 
ಪರಿವರ್ತನಗೊಂಡುವೆಂದೂ ಅಭಿಪ್ರಾಯಪಟ್ಟ. ಇವೆಲ್ಲವನ್ನೂ ಪ್ರಸಿದ್ಧ 
ಭೂವಿಜ್ಞಾನಿ ಲಯಲ್‌ ಆಗತಾನೆ ಬಳಕೆಗೆ ತಂದಿದ್ದ “ ರೂಪಾಂತರ” ಶಿಲೆಗಳ 
ವರ್ಗಕ್ಕೆ. ಸೇರಿಸಿದ. ಮುಂದೆ ಏಳುವರ್ಷಗಳವರೆಗೆ ಈ ಶಿಲಾಶ್ರೇಣಿಗಳನ್ನು 
ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಅವುಗಳಿಗೆ "ಲಾರೆನ್ಲಿಯನ್‌ ಶ್ರೇಣಿ' ಎಂದು 
ನಾವುಕರಣ ಮಾಡಿದ. ಇವುಗಳ ಮೇಲೆ ಹರಡಿರುವ ಶಿಲಾಶ್ರೇಣಿಯೇ 
"ಹ್ಯುರೋಫಿಯನ” ಶ್ರೀಣಿ'. ಇವುಗಳನ್ನು ಕಂರಿತ ಇನ್ನೂ ವಿವರವಾದ ಶಾಸ್ತ್ರಿ ಯಂ 
ಅಧ್ಯಯನಗಳ ಗೊಡವೆಗೆ ಹೋಗದೆ ಖನಿಜಾನ್ವೇಷಣೆಯನ್ನೇ ಮುಖ್ಯ ಗುರಿಯಾ 
ಗಿಟ್ಟು ಕೊಂಡು ಸ ಜತ ಸರೋವರದ ಬಳಿ ಹಲವಾರು ಖನಿಜಗಳನ್ನು ಪತ್ತೆ 
ಎ ಕಬ್ಬಿಣದ ಅದುರಂ ಕಿಕ್ಷೇಷಗಳ ನೀಕ್ಷಣಾಕಾರ್ಯವೂ ಮುಖವ 


ವಿಲಿಯಂ ಎಡ್ಮಂಡ್‌ ಲೋಗರ ೯ 


ಯತು. ಆಗಾಗ ತನ್ನಲ್ಲಿಗೆ ಬರುತ್ತಿದ್ದ ಗಣಿ ಉದ್ಯನಿಂಗಳಿಗೆ ಸೂಕ್ತ ಸಲಹೆ 
ಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದ. 1849ರಲ್ಲಿ ಕ್ವಿಬೆಕ್‌ ಪ್ರಾಂತದ ಭೂ 
ಸರ್ವೇಕ್ಷಣೆ ನಡೆಯುತ್ತಿದ್ದಾಗ ಅಲ್ಲಿನ ಹಲವಾರು ನ ಚಿಲುವೆಂಗಳನ್ನೂ 
ವಿವರವಾಗಿ ಪರಿಶೀಲಿಸಿ ಅವುಗಳಿಗೂ ಬಳಿ ಇರುವ ಕಲ್ಲಿದ್ದ ಲ ಸ್ತರಗಳಿಗೂ. ಯಾವ 
ತೆರನಾದ ಸಂಬಂಧವೂ ಇಲ್ಲವೆಂದೂ ಇದರಿಂದ ಉದ್ಯಮಿಗಳು ಮೋಸಗಾರರ 
ಬಲೆಗೆ ಬೀಳಬಾರದೆಂದೂ ಎಚ್ಚ ರಿಸಿದ. 

ಹೀಗೆ ಜನರಿಗೆ ಪಡಿಸು ಮಾಡುತ್ತಿದ್ದರೂ ಹಲವಾರು ಸಂದರ್ಭಗಳಲ್ಲಿ 
ತಾಕ್ಮೆಗಟ್ಟ ಜನ ರೋಗರ್ನನನ್ನೆ € ದೂಹಿಸಂತ್ರಿ ದ್ದು ದುಂಟು. ಅವನ ಅಭಿಪ್ರಾಯ 
ಗಳನ್ನು ನೇರಿಮಾಡುತ್ತಿ ದ್ದು ದನಿ ಉಂಟು. ಒಂದು ಬಾರಿ ಒಬ್ಬ ಆರು ಪೌಂಡ್‌ 
ತೂಕದ ಕಾರ್ಜೊನೇಟ್‌ ಶಿಲಾಮಾದರಿಯನ್ನು ಕಳಂಹಿಸಿ ಅದರಲ್ಲಿ ಅಧಿಕ 
ಪ್ರಮಾಣದ ಸೀಸ ಹಾಗೂ ಬೆಳ್ಳಿ ಇವೆಯೆಂಂದೂ, ಚೆನ್ನಾಗಿ ಪರೀಕ್ಷಿಸಿ ತಿಳಿಸ 
ಬೇಕೆಂದೂ ಕೇಳಿಕೊಂಡ. ಈ ಮಾದರಿಯನ್ನು ಲೋಗನ್‌ ವಿವರವಾಗಿ ಪರಿ 
ಶೀಲಿಸಿ ಅದರಲ್ಲಿ ಯಾವ ಲೋಹಾಂಶವೊ ಇಲ್ಲವೆಂದಾಗ ಕಳಂಹಿಸಿದವನ ಕೋಪ 
ನೆಕ್ತಿಗೇರಿತು! ರವಾನೆಯಲ್ಲಿ ತನ್ನ ಮಾದರಿಯೇ ಬದಲಾಗಿರಬಹಂದೆಂದೂ 
ಲೋಗನ್‌ ತನಗೆ ಮೋಸಮಾಡಿದ್ದಾನೆಂದೂ ಕೂಗಾಡಿದ! ಸಾಲದಂದಕ್ಕೆ ಪತ್ರ 
ಬರೆದು ಮೂದಲಿಸಿದ. 

ಈ ವೇಳೆಗಾಗಲೇ ಅಮೆರಿಕಾದಲ್ಲಿ ಕೈಗಾರಿಕಾಕಾಂತ್ರಿ ತಲೆದೋರಿತ್ತು. 
ವಾಣಿಜ್ಯ” ಸಗರ ಟಕ ಪ್ರವರ್ಧಮಾನಕ್ಕೆ ಬರುತ್ತಿದ್ದವು. ರಾಷ್ಟ್ರಾಭ್ಯುದಯಂ 
ದಲ್ಲಿ ಅಜೊಂದು ಪರ್ವಕಾಲ. ಯೋಜ ಉದ್ಯಮಿಗಳು ಪಲಸೆಬಂದಂ 
ಅಪಾರ ಬಂಡವಾಳವನ್ನು ಹೊಡುತ್ತಿದ್ದರು. ವಂಂಂದುವರೆದ ಯೂರೋಪಿನ 
ಉದ್ಯ ವಿಂಗಳನನ್ನ ಕೆನಡಾಕ್ಕೆ ಆಕರ್ಷಿಸಿ ಜೇಶವನ್ನು ಅಭಿವ ೈದ್ಧಿ ಪಡಿಸಲು ರೋಗನ್‌ 
ಯೋಜನೆಯೊಂದನ್ನು ದು ಕೆನಡಾ ದೇಶದ ವಿವಿಧ ಶಿಲೆಗಳು ಮತ್ತು 
ಖನಿಜಗಳನ್ನು 1851ರಲ್ಲಿ ಲಂಡನ್‌ ನಗರದಲ್ಲಿ ನಡೆದ ವಸು ಪ್ರದರ್ಶನಕ್ಕೆ ತಾನೇ 
ಸ್ವತಃ ಕೊಂಡೊಯ್ದು ಕೆನಡಾ ದೇಶದ ನೈಸರ್ಗಿಕ ಸಂಪತ್ತಿನ ವಿವರಗಳನ್ನು 
ಪ್ರಚುರಪಡಿಸಿದ. ಬಳ ಹೊರತು ಈ ಪ ಕ ತಗುಲಿದ ಖರ್ಚನ್ನೆಲ್ಲಾ. 
ತಾನೇ ವಹಿಸಿಕೊಂಡ. ಇದಾದ ನಾಲ್ಕು ವರ್ಷಗಳ ಮೇಲೆ ತನ್ನ ಖನಿಜ ಸಹಾ 
ಯಕ ಹಂಟ"ನೊಡಗೂಡಿ ಪ್ಯಾರಿಸ್‌ ನಲ್ಲಿ ನಡೆದ ವಸ್ತುಪ್ರದರ್ಶನದಲ್ಲಿ ಭಾಗವಹಿಸಿ 
ಹಲವಾರು ಉದ್ಯವಿಂಗಳು ಕೆನಡಾ ದೇಶಕ್ಕೆ ಬ “ನ್ಮ ಬಂಡವಾಳವನ್ನು 
ಹೊಡಿ ಗಣಿ ಉದ್ಯಮಗಳನ್ನು ಪ್ಲಾ ಪ್ರಾರಂಭಿಸಲು ನರಸ ಅನೇಕ ಫ್ರಂಖೆ 
ರಿಗೆ ಕೆನಡಾ ದೇಶವೆಲ್ಲಿಡಿ ವ ಸಹ ಗೊತ್ತಿರಲಿಲ್ಲ. ಬಹುಶಃ ಅದು ಸೆರುವಿ 
ನಲ್ಲಿರಬಹುದೆಂಬ ಪ್ರಜ್ಞೆಯಿತ್ತು ! ಇನ್ನು ಅಲ್ಲಿಯ ನೈಸರ್ಗಿಕ ಸಂಪತ್ತಿನ ಪರಿಚಯ 
ವಂತೂ ಶೂನ್ಯ. ಇಂಥ ಪರಿಸರದಲ್ಲಿ ಲೋಗನ್‌ ಹಾಗೂ ಅವನ ಮಿಂತ್ರ ಹೆಣಗಾಡ 


೧೦ ವಿಜ್ಞಾನ ಕರ್ಣಾಟಕ 


ಬೇಕಾಯಿತು. 1855ರ ಡಿಸೆಂಬರ್‌ನಲ್ಲಿ ವಸ್ತುಪ್ರದರ್ಶನ ಮಂಗಿದು ಲಂಡನ್‌ಗೆ 
ಬಂದ. ಮರುವರ್ಷದ ಜನವರಿಯಲ್ಲಿ ಬ್ರಿಟಷ್‌ ಸಾಮ್ರಾಜ್ಞಿ ಕೆನಡಾ ದೇಶಕ್ಕೆ 
ಲೋಗನ”"ಸಲ್ಲಿಸಿದ ಉತ್ತಮ ಸೇವೆಯನು ಮೆಚ್ಚಿ ನೈಟ್‌ ಹುಡ್‌ ಪ್ರಶಸ್ತಿಯನ್ನಿತ್ತು 
ಗೌರವಿಸಿದಳು. ಈ ಬಗೆಯ ಉನ್ನತ ರಾಜಮರ್ಯಾದೆ ದೊರೆತ ಪ್ರಪ್ರಥಮ 
ಕೆನೆಡಿಯನ್‌ ಸರ್‌ ನಿಲಿಯಂ ಎಡ್ಮಂಡ್‌ ಲೋಗನ್‌. 

ಮುಂದೆ 1862 ಮತ್ತು 1867ರಲ್ಲಿ ಯೂರೋಪಿನಲ್ಲಿ ನಡೆದ ವಸ್ತು 
ಪ್ರದರ್ಶನಗಳಲ್ಲೂ ಸರ್‌ ಲೋಗನ್‌ ಭಾಗವಹಿಸಿದ್ದು ತನ್ಮೂಲಕ ನೆನಡಾದೇಶದ 
ಅಭಿವೃದ್ಧಿಗೆ ಅಪಾರ ಸೇವೆ ಸಲ್ಲಿಸಿದ. ಈ ಚಟುವಟಕೆಗಳೊಡನೆ ಕೆನಡಾ ದೇಶದ 
ಭೂಸರ್ವೇಕ್ಷಣಾಕಾರ್ಯ ಒಂದೇರೀತಿ ಮುಂದುವರೆಯುತ್ತಿತ್ತು. ಒನ್ಮೊವೆಲ್ಮು 
ಸರ್ಕಾರದ ಧನಸಹಾಯದಲ್ಲಿ ಕಡಿತವೂ ಆಗುತ್ತಿತ್ತು. ಇದಾವುದರಿಂದಲೂ 
ಧೃತಿಗೆಡದ ಲೋಗನ್‌ ಹಾಗೂ ಅವನ ಸಂಗಡಿಗರು ಶ್ರದ್ಧೆಯಿಂದ ಕೆಲಸ ಮಂಂದಂ 
ವಶೆಸುತ್ತಿದ್ದರು. ತಾವು ಇತ್ತೀಚೆಗೆ ನಡೆಸಿದ ಸರ್ವೇಕ್ಷಣಾ ಕಾರ್ಯದ ಹಿನ್ನೆಲೆ 
ಯಲ್ಲಿ ಹಳೆಯ ವರದಿಗಳನ್ನೆಲ್ಲಾ ಪರಿಷ್ಕರಿಸಿದರು. ಇವನ್ನೆಲ್ಲಾ ಆಧರಿಸಿ ಕೆನಡಾ 
ಭೂನಿಜ್ಞಾನವನಲ್ನಿ ಕುರಿತು ಆಮೂಲಾಗ್ರವಾದ ಪುಸ್ತಕದ ರಚನೆಗೂ ಕೈಹಾಕಿದ. 
ಸಹಾಯಕ ಹಂಟ್‌ ಈ ಕಾರ್ಯದಲ್ಲಿ ನಿಶೇಷರೀತಿಯ ನೆರವು ನೀಡಿದ. 

ಹೀಗಾಗಿ 1863ರಲ್ಲಿ 983 ಪುಟಗಳಿಂದ ಕೂಡಿದ " ಜಿಯಾಲಜಿ ಆಫ್‌ 
ಕೆನಡ ' ಎಂಬ ಹೆಬ್ಬೊತ್ತಿಗೆಯೊಂದಂ ಪ್ರಕಟವಾಯಿಂತು. ಪುಸ್ತಕದಲ್ಲಿನ ವಿಷಯ 
ಗಳು ನಿಷ್ಕೃಷ್ಟವಾಗಿ ಉತ್ತಮಮಟ್ಟಿ ದಲ್ಲಿದ್ದವು. ದೇಶದ ಲಾರೆನ್ಸಿಯನ್‌ ಶ್ರೇಣಿ 
ಗಳಿಂದ ಮೊದಲಾಗಿ ಕಾರ್ಬಾನಿಫೆರಸ್‌ ಯುಗದ ಶಿಲಾಶ್ರೇಣಿಗಳ ಅಧಿಕೃತ 
ಹಾಗೂ ಉತ್ತಮ ವಿವರಗಳಿದ್ದವು. ಹಾಲ್‌ ಈ ಹಿಂದೆ ಸೂಚಿಸಿದ್ದ ಪಾಟ್ಸ್‌ಡಾಂ, 
ಟ್ರಿಂಟಿನ್‌, ಯೂಟಕ್ಕಾ ವೆಂಡಿನಾ, ಹ್ಯಾವಿಂಲ್ಬನ್‌, ಚೆಮಂಗ್‌ ಮೊದಲಾದ 
ಹೆಸರುಗಳನ್ನು ವಿವಿಧ ಶಿಲಾಶ್ರೇಣಿಗಳಿಗೆ ಇಡಲಾಗಿತ್ತು. ಈ ಎಲ್ಲಾ ಶ್ರೇಣಿಗಳೂ 
ಹಾಗೂ ಇತರವು ನ್ಯೂಯಾರ್ಕ್‌ನಿಂದ ಮೊದಲಾಗಿ ಉತ್ತರದತ್ತ ಕೆನಡಾ ದೇಶ 
ದಂದ್ದಕ್ಕೂ ಏಕಪ್ರಕಾರವಾಗಿ ಹರಡಿವೆ ಎಂದಂ ಲೋಗನ್‌ ಪ್ರತಿಪಾದಿಸಿದ. 

ಅವನು ರಚಿಸಿದ ಗ್ರಂಥದಲ್ಲಿ ಕೆನಡಾ ದೇಶದ ಖನಿಜಗಳು, ಶಿಲೆಗಳು ಮತ್ತು 
ಗಣಿ ಖನಿಜಸಂಸತ್ತು ಇವನ್ನೆಲ್ಲಾ ವಿವರಿಸಲಾಗಿದೆ. ಬೆಳ್ಳಿ, ಕಬ್ಬಿಣ ಮುಂತಾದ 
ಲೋಹ ಖನಿಜಗಳ ಅದುರುಗಳು ಮೊದಲಾಗಿ ಬೀಸುಕಲ್ಲಿಗೆ ಯೋಗ್ಯವಾದ ಶಿಲಾ 
ಸ್ತರಗಳ ವಿವರಣೆಯೂ ಇದೆ. ಆ ದೇಶದ ಲಾರೆನ್ಸ್ಟಿಯನ್‌ ಮತ್ತು ಅರ್ಡೊನೀಷಿ 
ಯನ್‌ ಸ್ತರಗಳಂ, ಭಾಂಪ್ಲೇನ್‌ ಸರೋವರದ ಬಳಿ ಶಿಲೆಗಳು ಮಡಿಕೆ ಬಿದ್ದಿರುವ 
ರೀತಿ-ಈ ಅಂಶಗಳೆಲ್ಲಾ ಪುಸ್ತಕದಲ್ಲಿ ವಿವರವಾಗಿ ಪ್ರಕಟಗೊಂಡಿವೆ. ಕೆನಡಾ 
ಹೇಶದೆ ಹಿಂದಿನ ಭೂಕಾಲಗಳಲ್ಲಿ ಹಿಮಯುಗದ ಹವಾಮಾನವಿದ್ದ ಬಗ್ಗೆ 
ಅಗಾಸಿಸ್‌ ಎಂಬ ವಿಜ್ಞಾನಿ ಈಗಾಗಲೇ ತನ್ನ ವಾದವನ್ನು ಪ್ರಚುರಸಡಿಸಿದ್ದ. 


ವಿಲಿಯೆಂ ಎಡ್ಮಂಡ್‌ ಲೋಗನ್‌ ೧೧ 


ಲೋಗನ್‌ ತನ್ನ ಭೂ ಸಮಾಕ್ಷಣಾ ಕಾರ್ಯದಲ್ಲಿ ಇದನ್ನು ಸಮರ್ಥಿಸುವ ಅನೇಕ 
ಅಂಶಗಳನ್ನು ಸಂಗ್ರಹಿಸಿ ಹಿಮಯುಗ ವಾದವನ್ನು ಬೆಂಬಲಿಸಿದ. ಹಿಮದ ಹಾಳೆ 
ಗಳ ಕಾರ್ಯಾಚರಣೆಯಿಂಂದ ಶಿಲೆಗಳ ಹೊರನೆಬ್ಯ ನಂಣುಪಾಗಿರುವಿಕೆ, ಬಂಡೆಗಳ 
ಮೇಲೆ ಸಮಾಂತರ ಕುಳಿಗಳು ಹಾಗೂ ಗೆರೆಗಳ ನಿರ್ಮಾಣ, ಹಿಮದ ಹಾಳೆಗಳು 
ಹೊತ್ತುತರುತ್ತಿದ್ದ ಶಿಲಾಛಿದ್ರಗಳ ಉಜ್ಜು ನಿಕೆಯಿಂದ ಉಂಟಾದ ನಂಣಂಪಾದ 
ಗೀರುಗಳು ಇವನ್ನೆಲ್ಲಾ ವಿವರಿಸಿದ್ದಾನೆ, ಉತ್ತರ ಅಮೆರಿಕಾದ ಸರೋವರಗಳು 
ಭೂಚಟುವಟಕೆಗಳಿಂದ ಉಂಟಾದ ತಗ್ಗು ಗಳಾಗಿರದೆ, ಹಿಮದ ಹಾಳೆಗಳು ನೆಲ 
ಭಾಗವನ್ನು ಕೊರೆದು ಅವುಗಳಲ್ಲಿ ಶೇಖರಗೊಂಡು ಕ್ರಮೇಣ ಕರಗಿ ಸರೋವರ 
ಗಳುಂಟಾದಂವೆಂದಂ ವಿವರಿಸಿದ್ದಾನೆ. ಈ ವಾದ ಇಂದಿಗೂ ಸಮರ್ಥನೀಯ. 
ಹಿಮದ ಹಾಳೆಗಳ ಚಲನೆಯಿಂಂದ ನಾಡಶಿಲೆಗಳಾದ ಗ್ರಾ ನೆ ಟ್‌ಗಳ ಮೇಲೆ 
ಸುಣ್ಣ ಶಿಲೆಯ ಪರದೇಸಿ ಬಂಡೆಗಳು ಕೂತಿರುವಿಕೆ, ಕಣಿವೆಗಳ ಹಿಮದ ಹಾಳೆ 
ಗಳು ಹಾಡು ಹೆರಿಯುವ ನದಿಗೆ ಅಡ್ಡ ಗಟ್ಟಿ ಗಳನ್ನು ನಿರ್ನೀಿಸಿದ ಮೊರೇನುಗಳು, 
ಹಾಗೂ ಸರೋವರಗಳಲ್ಲಿ ಹಿಮದ ಸು ಪ್ರವಹಿಸಿ ಕರಗಿದಾಗ ಅವು 
ಒಯ್ಯುತ್ತಿದ್ದ ಜೇಡುಮಣ್ಜಿನ ಶೇಖರಣೆಯಿಂದ ನೀರು ಬತ್ತಿಹೋದ ರೀತಿಯ 
ನಿವರಣೆಗಳನ್ನೂ ನೀಡಿದ್ದಾನೆ. 

ಲೋಗನ್‌ ಪುಸ್ತಕದ ಮುದ್ರಣಕ್ಕೆ ಸ್ವಂತ ಹಣವನ್ನೇ ಮುಂಗಡವಾಗಿ 
ಕೊಟ್ಟಿ ದ್ಹನಂತೆ. ಪುಸ್ತಕದ ಮುದ್ರಣ ಹಾಗೂ ವಿನ್ಯಾಸ hi ಅಚ್ಚು ಕಟ್ಟಾ ಗಿ 
ಸಂಂದರವಾಗಿದೆ. ಪುಸ್ತ ಕದಲ್ಲಿರಂವ : ಬಣ್ಣದ ಭೂನಕ್ಷೆ 1869ರ ವೇಳೆಗೆ ಡನ್‌ 
ನಲ್ಲಿ ಮುದ್ರಣವಾಯಿಂತಂತೆ. ಈ ವೇಳೆಗಾಗಲೆ ಇವನ ಸ್ವಂತ ಹಣ 17000 
ಡಾಲರ್‌ಗಳಷ್ಟು ಭೂಸರ್ವೇಕ್ಷಣಾ ಇಲಾಖೆಯ ಚಟುವಟಿಕೆಗಳಿಗೆ ಖರ್ಚಾ 
ಗಿತ್ತಂತೆ. ಈ ಮುದ್ರಣ ಹಾಗೂ ಪ್ರಕಾಶನಕಾರ್ಯ ಬಹು ಪ್ರಯಾಸಕರವಾದ 
ಅನುಭವವಾಯಿತು. 

ಈ ವೇಳೆಗೆ ದೇಶದ ಫೆ)ಂಚ್‌' ಮತ್ತು ಇಂಗ್ಲಿ ಷ್‌ ವಲಸೆಗಾರರ ನಡುವೆ 

ಪರೀತ ಭಿನ್ನಾಭಿಪ್ರಾಗಳು ತಲೆದೋರಿ ಹಳೆಯ ಕೆನಡಾ ರಾಜ್ಯವೇ ಮರೆ 

ಹಸ ; ಅದಕ್ಕೆ ಬದಲಾಗಿ ಐದು ವಿವಿಧ ಪ್ರಾಂತಗಳು ಮತ್ತು ಪಶ್ಚಿಮದತ್ತ 
ಪೆಸಿಫಿಕ್‌ ಸಾಗರದವರೆಗೂ ವ್ಯಾಪಿಸಿದ ಭೂಭಾಗದಿಂದ ಕೂಡಿದ ಶೊಮಸನಿಯನ್‌ 
ರಾಜ್ಯವೊಂದು ರೂಪತಳೆದಿತ್ತು. ಈ ಬಗೆಯ ರಾಜಕೀಯ ಅಸ್ಥಿರತೆಯಿಂದ 
ಲೋಗನ್‌ ಹೆಚ್ಚಿನ ತಳಮಂಳಕ್ಕೀಡಾಗಿದ್ದನು, ಕೆನಡಾದ ಭವಿಷ್ಯ ಹಾಗೂ ತನ್ನ 
ಅಭಿಮಾನದ ಭೂಸರ್ವೇಕ್ಷಣ ಇಲಾಖೆಯ ಆಗುಹೋಗುಗಳನ್ನು ಕುರಿತು ಚಿಂತಾ 
ಕ್ರಾಂತನಾದನು. ಈ ಪ್ರಕ್ಷುಬ್ಧ ವಾತಾವರಣದಲ್ಲಿ ಬಿ ಬ್ರಿಟನ್ನಿನ ಪಾರ್ಲಿಮೆಂಟ್‌ 
ಕೆನಡಾ ಜೀಶ್ಚದ ನೂತನ ರಾಜಕಿಯ ವ್ಯವಸ್ಥೆಗೆ ತನ್ನ ಒಪ್ಪಿಗೆ ಇತ್ತ ಸುದ್ದಿ ತಿಳಿದು 
ಲೋಗನ”ಗೆ ತುಂಬಾ ಸಮಾಧಾನವಾಯಿತು, ಕೆನಡಾಕ್ಕೆ ಡೊವಿಂನಿಯನ್‌ 
ರಾಜ್ಯದ ಸ್ಥಾನ ಬಂದಿತು. 


೧೨ ವಿಜಾ ನ ಕರ್ಣಾಟಕ 
| 


1867 ಜರಿಲೈ 1ರಂದು ಕೆನೆಡಿಯನ್ನರು " ಡೊಮಿನಿಯನ್‌ ದಿನ'ವನ್ನು 
ಬಹು ಸಂಭ )ವು-ಸಂತೋಷಗಳಿಂದ ಆಚರಿಸಿದಾಗ ಸರ್‌ ವಿಲಿಯಂ ಲೋಗನ್‌ಗೆ 
69 ವರ್ಷ. ಈ ಸಂತೋಷದ ಹಿನ್ನೆ ಲೆಯಲ್ಲಿ ತನ್ನ ತಾಯ್ನಾಡಿನ ವಿಸ್ತೀರ್ಣಕ್ಕೆ 
ತಕ್ಕುದಾದ ಸುಸಜ್ಜಿತ ಭೂಸ ರ್ವೇಕ್ಷಣ ಇಲಾಖಯೊಂದನ್ನು ಲೋಗನ್‌ ಸದಾ 
ಕನಸುಕಾಣಂತಿ ದ್ದ. ರಾಷ್ಟ್ರಾಭ್ಯುದಯದ ಕಾರ್ಯದಲ್ಲಿ ಇದು ಪ್ರಮುಖ 
ಪಾತ ತ್ರವನ್ನು Sd ಅವನ ನಂಬಂಗೆಯಾಗಿತ್ತು. ಇದೇವರ್ಷ 
ಪ್ಯಾರಿಸ್‌ನಲ್ಲಿ ನಡೆದ ನಸ್ತುಪ ಪ್ರದರ್ಶನದಲ್ಲಿ ತನ್ನ ಇಲಾಖೆಯ ಮಳಿಗೆ ಅತ್ಯುತ್ತ ಮ 
ವಾಗಿರಬೇಕೆಂದು ಇಳಿವಯಸ್ಸಿ ನಲ್ಲೂ ವಿಶೇಷ ಶ್ರಮವಹಿಸಿ ಹಗಲಿರುಳೂ ದುಡಿದ 
ಕಾರಣ ಕಣ್ಣಿ ನ ದ ೃಸ್ಟ್ರಿಯೇ ಸು. ಹೀಗಿದ್ದರೂ 1868ರಲ್ಲಿ ನಿಕ್ಟೊ ೯ 
ಪ್ರಾ ಂತದಲ್ಲಿ” ಇವನ ನೇತೃತ್ವದಲ್ಲಿ ಭೂಸರ್ವೇಕ್ಷಣೆಯ ಕೆಲಸವೂ ಮ. 
ಫರಾ ಮೇಲೆ ಮಾಂಟ್ರ ಯರಗ ಹಿಂದಿರಂಗಿದ. ಆಡಳಿತಗಾರರಿಗೆ ತನ್ನ ಕೆಲಸದ 
ಮಹತ್ವ ಇನ್ನೂ ಮನದಟ್ಟಾ ಗದಿದ್ದು ದನ್ನು ತಿಳಿದು ಕೊರಗಿದ. ಅಲ್ಲದೆ ತನಗಿಂತ 
ಕಿರಿಯನೂ, ಹಾಗೂ ದಕ್ಷೆನೊ ಆದ. ಭೂವಿಜ್ಞಾನಿ ಇಲಾಖೆಯ ಮಂಖ್ಯಾಧಿಕಾರಿ 
ಯಾದರೆ ಒಳಿತಾದೀತೆಂದೂ ಇವನ ಭಾ ವಕ ಅನೇಕ ಸಹೋದ್ಯೋಗಿಗಳೂ 
ಮತ್ತು ಮಿತ್ರರೂ ಈ ವಾದವನ್ನು ಒಪ್ಪದೆ ಇವನೇ ಭೂಸರ್ವೇಕ್ಷಣಾ ಇಲಾಖೆಯ 
ಮುಖ್ಯಾಧಿಕಾರಿಯಾಗಿ ಮುಂದುವರಿಯಜೇಕೆಂದು ಒತ್ತಾಯಿಂಸಿದರು. ಲೋಗನ್‌ 

ದೃಢನಿರ್ಧಾರವನ್ನು ಬದಲಾಯಿಸಲಿಲ್ಲ... 1869ರ ಜನವರಿಯಲ್ಲಿ ಕೆಲಸಕ್ಕೆ 
ರಾಜೀನಾಮೆಯಿತ್ತು ನಿಶ್ರಾಂತನಾದ. ತನ್ನ ಸ್ಥಾನಕ್ಕೆ ದಕ್ಷನೊಬ್ಬ ನನ್ನು 
ನೇಮಿಸಲು ಶಿಫಾರಸನ್ನೂ ಮಾಡಿದ. ವಸಂತಕಾಲ ಬಂತು. ವಿಶ್ರಾಂತಿಗಾಗಿ 
ಇಂಗ್ಲೆಂಡಿಗೆ ಪ್ರಯಾಣಬೆಳಸಿದ. ಜೂನ್‌ನಲ್ಲಿ ಕೆನಡಾಕ್ಕೆ ಮರಳಿ, ಆ ಇಳಿವಯಸ್ಸಿ 
ನಲ್ಲೂ ಮಂಸಾಚುಸೆಟ್ಸ್‌ ಬಳಿ ಶಿಲಾಸ್ತೋಮಗಳ ಅಧ್ಯಯನಕಾರ್ಯ ನಡೆಯಿತು. 
ಮುಂದೆ 1871- "ಚಾ ತಾನು ಹಿಂದೆ ಕ್ವಿಬೆಕ್‌ ಪ್ರಾಂತದ ಶಿಲಾಸ್ತೊ ಮಗಳಲ್ಲಿ 
ನಡೆಸಿದ್ದ ಭೂಸರ್ವೇಕ್ಷಣಾಕಾರ್ಯದ ವರದಿಯನ್ನು ಮತ್ತೆ ಪರಿಶೀಲಿಸಿ ಪ್ರಕಟಣೆಗೆ 
ಸಿದ್ಧಗೊಳಿಸಿದ. 

ಈ ವೇಳೆಗಾಗಲೇ ಲೋಗನ್‌ ರಾಷ್ಟ್ರೀಯ ವ್ಯಕ್ತಿ ಎನಿಸಿದ್ದ. ಇವನ 
ಪ್ರಾಮಾಣಿಕತೆ ಹಾಗೂ ದಕ್ಷತೆ ಮನೆಮಾತಾಗಿತ್ತು. ಗಣಿ ಉದ್ಯಮಿಗಳು, 
ಕೈತರು ಹಾಗೂ ಅಧಿಕಾರಿಗಳು ಇವನನ್ನು ವಿಶೇಷವಾಗಿ ಗೌರವಿಸುತ್ತಿದ್ದರು. 
ತನ್ನ ಉಡಂಪಿನತ್ತ ಅಷ್ಟು ಲಕ್ಷ್ಮವೀಯದೆ ಮಾಂಟ್ರಿಯಲ್‌'ನಲ್ಲಿ ಓಡಾಡುತ್ತಿದ್ದ 
ಈ ಗೌರವಾನ್ವಿತ ವ್ಯಕ್ತಿ ಸಾಮಾನ್ಯ ಜನರಿಗೂ ಚಿರಪರಿಚಿತ. 1873-74ರ 
ಚಳಿಗಾಲವನ್ನು ಮಾಂಟ್ರಿಯಲ್‌ ಬಳಿಯ ಗ್ರಾಮಾಂತರ ಪ್ರದೇಶವೊಂದರಲ್ಲಿ 
ನಿಶ್ಚಿಂತನಾಗಿ ಕಳೆದ. ಬಿಡುವಿನ ವೇಳೆಗಳಲ್ಲಿ ನಾಯಂ ನಿಹಾರ ಹಾಗೂ ಉತ್ತಮಂ 
ಕಾದಂಬರಿ ಮುಂತಾದ ಸಾಹಿತ್ಯಿಕ ಕೃತಿಗಳನ್ನು ಓದಿ ಪರವಶನಾಗುತ್ತಿದ್ದನಂತೆ. 


ವಿಲಿಯಂ ಎಡ್ಮ ೦ಡ್‌ ಲೋಗನರ್ನ್‌ ೧೩ 


ಅದೇವರ್ಷದ ಆಗಸ್‌ ನಲ್ಲಿ ಇಂಗ್ಲೆಂಡಿಗೆ ಪ್ರ ಯಾಣ ಬೆಳೆಸಿ ವೇಲ್ಸ್‌ ಪ್ರಾ ಂತದಲ್ಲಿದ್ದ 
ತನ್ನ ಸಹೋದರಿಯ ಮನೆಯಲ್ಲಿ ಚಳಿಗಾಲವನ್ನು ನೆವ್ಮೂಃ ಜಾ ಕಳೆದು. 
ಪ್ರೀತಿಯೆ ತಂಗಿಯ ಆರೈಕೆ ಇದ್ದರೂ ಆರೋಗ್ಯ ಕೆಟ್ಟಿತು. ಉತ್ತಮ ಸೌಲಭ್ಯ 
ದೊಕಿತರೂ ಅದು ಮತ್ತೆ ಸುಧಾರಿಸಲಿಲ್ಲ. ೬... ಉಲ್ಬಣಗೊಂಡು 1875ರ 
ಜೂನ್‌ನಲ್ಲಿ ಖ್ಯಾತೆ ಭೂನಿಜ್ಞಾನಿ ಭೂತಾಯಿಯನ್ನ ಪ್ರಿ 
_ ಕೆನಡಾ ದೇಶದ ಇತಿಹಾಸ ದ ಮೊದಲ ಸನ್‌ ಲೋಗನ" ನಡೆಸಿದ 
ಭೂಸರ್ವೇಕ್ಷಣಾಕಾರ್ಯ ಅನುಸಮವಾದುದು. ಹೀಗೆ ಆ ದೇಶದ ಪ್ರಗತಿಗೆ 
ಭದ್ರಬುನಾದಿ ಹಾಕಿದ ಯಶಸ್ಸು ಸರ್‌ ನಿಲಿಯಂ ಎಡ್ಮಂಡ್‌ ಲೋನನ?ಗೆ ಸಲ್ಲಲೇ 
ಬೇಕು. 


ಡಾ. ಎಸ್‌. ರಾಮರಾವ್‌ 


ಗುಂಡಿಗೆಯ ರೋಗಗಳು 


ಉದರರೋಗ್ಕ ಕಣ್ಣಿನರೋಗ, ಚರ್ಮವ್ಯಾಧಿ ಇವೇ ಮುಂತಾದ ಬೇರೆ ಯಾವುದೀ 
ಅಂಗದ ರೋಗಕ್ಸಿಂತಲೂ ಹೆಚ್ಚಿನ ಭಯ ಹುಟ್ಟಿಸುವುದು ಗುಂಡಿಗೆಯ ರೋಗ. 
ಗುಂಡಿಗೆಯಷ್ಟೇ, ಪ್ರಾಯಶಃ ಸ್ವಲ್ಪ ಹೆಚ್ಚು, ಪ್ರಮುಖ ಹಾಗೂ ನಾಜೂಕಾದ 
ಅಂಗವಾಗಿರುವ ಮಿದುಳು ರೋಗಗ್ರಸ್ತವಾದರೂ ಈ ತೆರನ ಭಯವಾಗದು. ಕಾರಣ, 
ಇದರಲ್ಲಿ ಸಾವು ಸಂಭವಿಸುವುದು ಅಷ್ಟೇನೂ ಖಚಿತವಲ್ಲ.. ಗುಂಡಿಗೆಯ ರೋಗ. 
ದಲ್ಲಾ ದರೋ ಮುಂದಿನ ತಿರುಗಾಸಿನಲ್ಲಿಯೇ ಸಾವು ಮೇಲೆರಗುವುದು ಖಂಡಿತ ಎಂದು. 
ಜನ ನಂಬಿರುವರು. ಅಂಕಿಅಂಶಯುಕ್ತ ವ್ಯಾಸಂಗಗಳಿಗೆ ಪ್ರಸಿದ್ಧವಾದ ಅಮೆರಿಕದಲ್ಲಿ. 
ಪ್ರಕಟವಾಗಿರುವಂತೆ ಪ್ರತಿವರ್ಷವೂ ಸತ್ತ ಒಟ್ಟು ಜನರಲ್ಲಿ ಅರ್ಥಕ್ಕಿಂತಲೂ ಹೆಚ್ಚು 
ಜನ ಹೃದ್ರೋಗ ಸೀಡನೆಯಿಂದಲೇ ಮೃತನಟ್ಟಿರುವರಂತೆ. ಸಾಮಾನ್ಯವಾಗಿ ಇವರೆಲ್ಲ 
65 ವರ್ಷ ಮೀರಿದವರು. ಇವರಲ್ಲಿ ಅರ್ಥವಾಸಿ ವ್ಯಕ್ತಿಗಳಿಗೆ ತಾವು ಹೃದ್ರೋಗಿ 
ಗಳೆಂಬುದು ತಿಳಿದಿರುತ್ತದೆ. ಮಿಕ್ಕುವರಿಗೆ ಅದರ ಅರಿವೇ ಇರುವುದಿಲ್ಲ. ' ಎಂಟು ಜನರಲ್ಲಿ 
ಒಬಬ ನಿಗೆ ವ್ಯಕ್ತ ವಾದ ಹೈದ್ರೋಗವಿರುವುದೂ ಇನ್ನೊ! ಬ್ಬನಿಗೆ ಗುಪ್ತಹೃದ್ರೋಗ 
ವ ಅಲ್ಲಿಯ ಸಾಮಾನ್ಯ ಪರಿಸ್ಥಿ ಕಿ. ಭಾರತದಲ್ಲಿ ಹಳಗೋ ಹೇಳಲಾಗುವುದಿಲ್ಲ. 
ಅಂಕಿಅಂಶಗಳ ಮಾಹಿತಿ ಇಲ್ಲಿ ನಿಖರವಾಗಿ ಡೊರೆಯದು. ಪರಿಸ್ಥಿತಿ ಬಹುಶಃ ಅಮೆರಿಕ: 
ದಲ್ಲಿಯಂತೆಯೇ ಇರಬಹುದು; ಅಥವಾ [| ಸಂಖ್ಯೆ ಇಲ್ಲಿ ಸ್ವಲ್ಪ ಕಡಿಮೆ. 
ಯಾಗಿರಬಹುದು. 

ಹೃದ್ರೋಗಗಳಲ್ಲಿ ಕೆಲವು ತೀವ್ರ ಸತ ಸ ತ್ತ 
ಮಾರಕ ; ಕೆಲವು ದೀರ್ಥಕಾಲಿಕವಾಗಿ ಕಾಡಿಸುವವು ; ಕೆಲವು ಅಗಣನೀಯ ; ಕೆಲವು. 
ಕೇವಲ ಭ್ರಾಂತಿ. ಆದರೂ 02 ವ್ಯಕ್ತಿಯ ಮಟ್ಟಿಗೆ pais 
ಎಲ್ಲವೂ ಭಯಾನಕ ಪ್ರಸಂಗಗಳೇ. ಸ್ಮವವಾಗಿ ಪರಿಸ್ಥಿ ಫಿ ಇಷ್ಟೆ (ನೂ ಆತಂಕಕಾರಿ: 
ಅಲ್ಲ. 25 ಕ ಜತ ಜೆ; ಅಲ್ಲ. ಏಕೆಂದರೆ" ಗುಂಡಿಗೆ ಕೋಗದ :ಪತ್ತಿ 
ಹಾಗೂ ಚಿಕಿತ್ಸಾಕ್ರಮಗಳು ಈಚೆಗೆ ಬಲು ಸುಧಾರಿಸಿನೆ. 

ಒಂದು ರೀತಿಯ ಹೃದ್ರೋಗ ಗುಂಡಿಗೆಯ ಅಪಧಮನಿಗಳ ಪೆಡಸಣೆಯಿಂದ 


೧೧೪ ವಿಜ್ಞಾನ ಕರ್ಜಾಟಕ 


electrolytes) : ಮತ್ತು ದ್ರ ವಹೀಲಿಯವಿಂನ ಸುಳಿಗಳ' ಕ್ರಂಟೀಕರಣ 
(Quantization of vortices in liquid helium) ಕ್ಷೇತ್ರ ದಲ್ಲಿ ಅವರು ರ 
ಸಿರುವ ಸಂಶೋಧನೆಗೆ'ಪ ತ್ರಫ್ಯಾಷಿಯಾಗಿಸ್ಟ ರು. 

ಇವರಿಗೆ ಹಾರ್ವರ್ಡ್‌, ಬ್ರೌನ್‌, ಚಿಕಾಗೊ 'ಮೊದಲಾದ ವಿಶ ವಿದ್ಯಾ 
ನಿಲಯಗಳು ಗೌರವ ಡಾಕ್ಟರೇಟ್‌ ಸದನಿಯನ್ನ್ನ ತ್ತು ಸನ್ಮಾನಿಸಿದವು. ಅನೇಕ 
ವೈಜ್ಞ್ಯಾನಿಕ ಸಂಸ್ಥೆಗಳು ಸದಕಗಳನ್ನಿ ತ್ತು ಗೌರನಿಸಿದುವು.: ಅವುಗಳಲ್ಲಿ ಮುಖ್ಯ 
ವಾದುವು ಅನೆರಿಕನ್‌ ಅಕ್ಯಾಡಮಿ ಆಫ್‌ ಸೈನ್ಸಸ್ಸಿನ ರುದರ್‌ ಫೋರ್‌ ಮೆಡಲ್‌ 
(Rutherford medal of American Aa ‘of Sciences), ‘ರಾಯಲ್‌ 
ನೆಡರ್‌ಲ್ಯಾಂಡ್ಸ್‌ ಅಕ್ಕಾಡನಿು ಆಫ್‌ ಸ್ಫನ್ಸ ಸ್ಸಿನಿಂದ ಲಾರೆನ್ಸ್‌ ಮೆಡಲ್‌ 
(Lorentz medal from 100: Royal Netherlands: Academy ‘of 
50100069), ಅವೆಂರಿಕನ್‌, ಕೆವಿಂಕಲ್‌ 'ಸೊಸೈ ಓಯ ಪೀಟರ್‌ ಡೆಜೆ: ಅವಾರ್ಡ್‌ 
(The Peter Debye award of the ಗಳು Chemical Society) 
ಇವೇ ಮೊದಲಾದುವು. ಇವರು ನಾನಾ ದೇಶಗಳ ಎಡದ ಸಂಸ್ಥೆ ಗಳ ಳ ಸನ್ಮಾನ್ಯ 
ಸದಸ್ಯರಾಗಿದ್ದರು. 
, - ಸುಮಾರು ಐದಂ-ದಶಕಗಳ ಕಾಲ ನಿರಂತರವಾಗಿ ದುಡಿದ ಈ ಸೈದ್ಸಾ ಂತಿಕೆ 
ರಸಾಯನ ವಿಜ್ಞಾನಿ ಮಹರ್ಷಿ ವಿದ್ಯಾರ್ಥಿಗಳ-ಮತ್ತು ಸಹೋದ್ಯೊಗಿಗಳ ಪ್ರಿ 
ಗೌರವಗಳಿಗೆ. ಪಾತ್ರೆ ರಾಗಿದ್ದರು. ಇವರ aE ಈ ಶತಮಾನದ ಸ 
ಸೈದ್ಭಾ ತಿಕ ರಸಾಯನ ವಿಜ್ಲಾ ನ ನಿಯೊಬ್ಬ (ರನ್ನ ಕ್ರಪಂಚವು, ಕಳೆದುಕೊಂಡಿತು. 

ಗೆ ಜಿ. ಚಂದ್ರಶೇಖರಪ್ಪ ಸ 


ಗುಂಡಿಗೆಯ ರೋಗಗಳು ೧೭ 


ವಿಷಯವೇ ಅಗಿದೆ. ಆದ್ದರಿಂದ ಹೈ ಡ್ರೋಗದ ಹೆಸರು ಕೇಳಿಯೇ ಗಾಬರಿಪಟ್ಟು ಕೊಳ್ಳ 
ಬೇಕಾಗಿಲ್ಲ. ಮುಖ್ಯವಾಗಿ ಈ ಕಗ ನವರಿಸರುವ ಕೆಲವು ಹೃ ದೊ ್ರೀಗಗಳ "ವಿಷಯ 
ತಿಳಿದಿರುವುದು ಅಪೇಕ್ಷಣೀಯ. 

ಗುಂಡಿಗೆಯ ಅಪಧಮನಿಗಳ ಪೆಡಸಣೆರೋಗ (ಕಾರೋನರಿ ಡಿಸೀಸ್‌): ಇದು 
ಗುಂಡಿಗೆ ರೋಗಗಳಲ್ಲೆಲ್ಲ ಹೆಚ್ಚು ಸಾಮಾನ್ಯ. ಹಳ್ಳಿಗರಿಗಿಂತ ಪಟ್ಟಣವಾಸಿಗಳಲ್ಲಿ 
ಹೆಚ್ಚು. ಪಟ್ಟಣಗಳ ಇಂದಿನ ನಾಗರಿಕ ಜೀವನ ಸ್ಪರ್ಧಾಯುಕ್ತ. ಆತುರ ಆತಂಕಗಳು 
ತೀವ್ರತರವಾಗುತ್ತಲೇ ಇವೆ. ಜೊತೆಯಲ್ಲಿಯೇ ಗುಂಡಿಗೆಯ ಕಾರೋನರಿ ರೋಗದಿಂದ 
ನರಳುವವರ ಸಂಖ್ಯೆಯೂ ಹೆಚ್ಚುತ್ತ ಬಂದಿದೆ. ಅದ್ದರಿಂದ ಜೀವನ ವಿಧಾನಕ್ಕೂ ಈ 
ರೋಗಕ್ಕೂ ಕಾರಣಕಾರ್ಯಸಂಬಂಧ ಕಲ್ಪಿಸಲಾಗಿದೆ. ಈ ಕಲ್ಪನೆ ಎಷ್ಟು ಯಥಾರ್ಥ 
ಎಂದು ನಿಖರವಾಗಿ ಹೇಳುವಂತಿಲ್ಲ. ಹೆಂಗಸರಿಗಿಂತ ಗಂಡಸರಲ್ಲಿ ಗುಂಡಿಗೆಯ ಈ ರೋಗ 
ಒಂದೂವರೆಪಟ್ಟು ಹೆಚ್ಚು. ಇದು ಏಕೋ ತಿಳಿಯದು. ಗುಂಡಿಗೆ ಸಂಕೋಚಿಸುತ್ತ 
ವ್ಯಾಕೋಚಿಸುತ್ತ ನಿರಂತರವಾಗಿ ಚಟುವಟಿಕೆಯನ್ನು ತೋರುವ ಅಂಗ. ಈ ಕಾರಣ. 
ಹಕ ಗುಂಡಿಗೆಯ ತ ಸುಟ್ಟು ಬೇರೆ ಅಪಧಮನಿಗಳು (ಕಾರೋನರಿ ಅಪಧಮನಿ 
ಗಳೆಂದು ಇವುಗಳ ಹೆಸರು) ಮೀಸಲಾಗಿವೆ. . ಇವುಗಳ ಕವಲುಗಳು ಗುಂಡಿಗೆಯ 
ನಿರ್ದಿಷ್ಟ ಭಾಗಗಳಿಗೆ ರಕ್ತವನ್ನು ಒಯ್ಯುತ್ತ ವೆ. ದೇಹದ ಇತರ ಯಾವುದೇ ಒಂದು 
ಭಾಗದಲ್ಲಿಯಂತೆ ಅಕ್ಕಪಕ್ಕದ ಕವಲುಗಳು ಪರಸ್ಪರ ಸಂಪರ್ಕಗೊಂಡಿರುವುದು ಗುಂಡಿಗೆ 
" ಯಲ್ಲಿ ಅಷ್ಟ ಕೃಷ್ಣೆ. ದೇಹದ ವಿವಿಧ ಭಾಗಗಳಲ್ಲಿ ಅಪಧಮನಿಗಳು ಮಧ್ಯವಯಸ್ಸು 
ಕಳೆದನಂತರ ಸೆಡಸಾಗಿ ರೋಗಗ್ರಸ್ತ, ವಾಗುವುದು ಸಾಮಾನ್ಯ. ರೋಗಿಷ್ಠ ಅಪಧಮನಿಯ 
ಒಳಅಸ್ತರಿ (ಲೈನಿಂಗ್‌) ಅವನತಿಹೊಂದಿ ದಪ್ಪವಾಗುವುದರಿಂದ ಅಪಧಮನಿಯ 
ಒಳವ್ಯಾಸ ಕಿರಿದಾಗುವುದೂ ಇದರಿಂದ ರಕ್ತ ಚಲನೆಗೆ ಅಡಚಣೆ ಆಗುವುದೂ ಈ 
ಕೋಗದ ವೈಶಿಷ್ಟ ಕ” ಇದಕ್ಕೆ ಅಥಿರೋಸ್ಟ್ಸೀರೋಸಿಸ್‌ ಎಂದು ಹೆಸರು. pac 
ಅಪಧಮನಿ ಮತ್ತು ಅದರ ಕವಲುಗಳಲ್ಲೂ ಈ ಸ್ಥಿತಿ ಕಂಡುಬರಬಹುದು. ಅದರ ಫ 
ಗುಂಡಿಗೆಯ ನಿರ್ದಿಷ್ಟ ಭಾಗಗಳ ರಕ ಕೃಪೂಕೈಕೆಗೆ 'ಧಕ್ಕೆಯಾಗುವುದು. KS 
ಅಡಚಣೆ ಆಗುವುದಕ್ಕೆ ಪ್ರಾರಂಭವಾದಕೂಡಲೇ ಹೀಗೆ ಆಗುವುದಿಲ್ಲ. ಏಕೆಂದರೆ 
ಅಕ್ಕಪಕ್ಕದ ಕವಲುಗಳೊಡನೆ ಇರುವ ಅಲ್ಪಸ ಲ್ಪ ಸಂಪರ್ಕದಿಂದ ನಾ ಪ್ರಾರಂಭಿಕ ಕೊರತೆ 
ನೀಗುವಂತಿರುತ್ತದೆ. ಆದರೆ ಕ್ರಮೇಣ | ಮುಂದುವರಿದು ಸ್ಥಿತಿ ಹೆಚ್ಚು 
ಹದಗೆಟ್ಟ ೦ತೆಲ್ಲ ಯಾವುದಾದರೂ ಸಣ್ಣ ಅಥವಾ ದೊಡ್ಡ ಕನಲು ಸ್‌: 
ಮುಚ್ಚಿ ಕೊಂಡುಬಿಡುತ್ತ ದೆ. ಅದರಲ್ಲಿ ಕ, ಸಾಗುವುದು ಅಸಾಧ್ಯವಾಗಿ ಅದು 
ಪೂರೈಸುವ । ಗುಂಡಿಗೆಯ ಭಾಗ ಸತ್ತುಹೋಗುತ್ತದೆ. ಈ ಘಟನೆಯೇ ಹೆ ಕೈದಯಾಘಾತ 
. (ಹಾರ್ಟ್‌ ಅಟ್ಯಾಕ್‌) ; ಮೈಯೋಕಾರ್ಡಿಯಲ್‌ ಇನ್‌ಫಾರ್‌ಸ್ಷನ್‌ Ni ಇದಕ್ಕೆ 
ಹೆಸರಿದೆ. ಒಳವ್ಯಾಸ ಕಿರಿವಾಗಿರುವ ರೋಗಗ್ರಸ್ತ ಅಸಧಮನಿಯ ಒಳಮೈ ಮೇಲೆ 
ರಕ್ತ ಅಲ್ಲಲ್ಲಿ ಹೆಪ್ಪು ಗಟ್ಟಿ ಕೊಂಡಿರುವುದುಂಟು. “ಜೊ ಹೆಸ್ಸಿನ (ಬ್ಲಡ್‌ಕ್ಲಾಟ್‌, 

9, 


, ಔಧನವಾರ್ತೆ 


ಡಾ. ಲಾರ್ಸ್‌ ಆನ್ಸೇಗರ್‌ - 

(1903- 1976) 

1968ರ ರಸಾಯನ ನಿಜಾ ತನದ ನೊಬೆಲ್‌ ಪಾರಿತೋಷಕ ನಿಜೇತ ' ಲಾಲ್ಸ್‌ 

ಆನ್ಸೇಗರ್‌ ಅವರು 19763. ಅಕ್ಟೋಬರ್‌ 5ನೆ ತಾರಿಕಂ. ತಮ್ಮ 72ನೆಯ 

ವಯಸ್ಸಿ ನಲ್ಲಿ ಹಠಾತ್ತನೆ ಹೃದಯಕ್ರಿ pA ನಿಂತು ನಿಧನರಾದ ವಾರ್ತೆಯನ್ನು 

ಕೇಳಿ ಚ ಬಚನ ವಿಜ್ಞಾ ನಗಳು ಸ ಸ್ಕರಭೀಭೂತರಾದರು. ಅವರು ಕೆಲಸಮಾಡು 
ತ್ತಿದ್ದ ವಂಯಾವಿಂ ವಿಶ್ವ ವಿದಾ ನಿಲಯದ ಸೈದ್ಧಾ ತಿಕ ಅಧ್ಯಯನ ಸಂಸ್ಥೆ ಯಂ 

ಫೈಕಿಕ್ಟರ” ಡಾ. ಬೆಹ್‌ ರಾವರ” ಕುರು ನೋಗುಲು ಅವರು ಆಕೇರ್‌ ಅವರ 

ಮರಣದ ಸುದಿ ಯನ್ನು ಕೇಳಿ ನ ಅನೆರು ಪ ಗ್ರಸಂಚದ ಅತಿ ಶ್ರೇಷ್ಠ ಸೈದ್ಧಾ ಂತಿಕ 


ರಸಾಯನ ವಿಜ್ಞಾನಿಯಾಗಿದ್ದ ರು”'ಎಂದು ತರು. ಆನ್ಸೆ ಗರ್‌ ನವರಿಗೆ ಸಂದ: 


ನೊಬೆಲ್‌ ಬಹಮಾನ ಜೀವಿಗ ಅಣಂಕೋಶಗಳಲ್ಲಿ ನಡೆಯುರ ಅನರಾವರ್ತನ 
ಶೀಲ , ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ. ಅಪರಾವರ್ತನಶೀಲ ಪ್ರಕ್ರಿ ಯೆಂಗಳಲ್ಲಿ 
ಶಾಖದ ಬಲನಿಜ್ಞಾ ನಕ್ಕಿ ಬುನಾದಿಯಾಗಿರುವ ವೋಲ್ಟೆ ಜ್‌" ಮುತ್ತು ಉಷ್ಣತೆಗಳ 


ಮಧ್ಯೆ ಇರಂಪ ವ್ಯತ್ಕು ಮ ಸಂಬಂಧಗಳನ್ನು ಇವರು ಕಂಡುಹಿಡಿದರು. 


ಲಾರ್ಸ್‌ ಆನ್ಸೇಗರ್‌ ಅವರು 1903ನೆ ನವೆಂಬರ್‌ 27ರಂದು ನಾಕ್ವೆ ದೇಶದ 
ಓಸ್ಗೊ ನಗರದಲ್ಲಿ ಜನಿಸಿದರು. ಅವರ ಚಿಕ್ಕಂದಿನ ವಿದ್ಯಾಭ್ಯಾಸ ಸ ಸಕ್ರಮವಾಗಿ 
ಕ ಪಾಕಶಾಲೆಯಲ್ಲಿ ನಡೆಯಲಿಲ್ಲ. ಆದರೂ ಕೂಟ ತಮ್ಮ ಬಿಕ್ಕವಯಸ್ಸಿ ನಲ್ಲಿಯೇ 
ಅವರು ಅಸಾಧಾರಣ ಪ್ರತಿಭೆಯನ್ನು ತೋರಿದರು. ತ ಶತಮಾನದ ಇತರೆ 
ಪ್ರತಿಭಾಶಾಲಿಗಳಾದ ಐನ್‌ಸ್ಟೆ ಫನ್‌ "ಜೋರ್‌, ಹೈಸೆನ್‌ಬರ್ಗ್‌ ಮುಂತಾದವರಂತೆ 
ಚಕ್ಕವಯಸ್ಸಿ ನಲ್ಲಿಯೇ ನೊಬೆಲ್‌ ಪಾರಿತೋಷಕಕ್ಕೆ ಅರ್ಹನಾದ ಸಂಶೋಧನೆ 
ಯನ್ನು ನಡೆಸಿದರು. ಈ ಸಂಶೋಧನೆಯ ಪ್ರಬಂಧದನ್ನು ಅವರು ಕೋಪನ್‌ 
ಹೇಗನ್‌ನಲ್ಲಿ ನಡೆದ ಸ್ಕ್ಯಾಂಡಿನೇವಿಯಾದ . ಷಿ ೈಜ್ಞ್ಯಾನಿಕ ಗೋಷ್ಠಿ ಯಲ್ಲಿ ಮಂಡಿಸಿ 
ದರು. : ಆಗ ಅವರಿಗೆ ವಯಸ್ಸು 26 ವರ್ಷಗಳು. ಇದಾದ ಎರಡು. ವರ್ಷದ 
ನಂತರ 1931ರಲ್ಲಿ: ತವ್ಮೂ ಸಂಶೋಧನಾಕೃತಿಯನ್ನು ಎರಡು ಪ್ರಬಂಧಗಳಾಗಿ 
ವಿಂಗಡಿಸಿ ' ಭಿಸಿಕಲ್‌ ರವ್ಯೊನಲ್ಲಿ ಸ್ರ ಪ ಕಟಿಸಿದರು. * ಈ ಲೇಖನಗಳಂ ಕೇವಲ 15 
ಮತ್ತು ೨ ಪುಟಗಳಷ್ಟು ಮಾತ್ರ ಇದ್ದು, ಅತ್ಯುತ್ತಮ ೈಲಿಯಲ್ಲಿ ಬರೆ 


ಯಲ್ಬಟ್ಟವೆ, ಕೊಜೆಲ್‌” ಬಿಸುಪು ಬಂದಿರುವ ರು ಇವರದು : 





ಗುಂಡಿಗೆಯ ರೋಗಗಳು ೧೯ 


ಭ್ರಾಂಕಿಗೆ ಪೋಷಕ. ವ್ಯಕ್ತಿ ಹೊಟ್ಟಿ ನೋವಿಗಾಗಿಯೇ ವೈದ್ಯಚಿಕಿತ್ಸೆಗೆ ಬಂದು ಅವನಿಗೆ . 
ಹೃದ್ರೋಗವಿರುವ ವಿಷಯ ಮೊತ್ತ ಸು ಹೀಗೆ ಪತ್ತೆ ಆಗುವುದು ಅಪರೂಪವೇನಲ್ಲ. 

ಕಾರೋನರಿ ಅನಧಮನಿಯ ಅಡಚಣೆಯಿಂದ ಹಠಾತ್‌ ಮರಣ ಸಂಭವಿಸುವುದು 
ಉಂಟು. ಗುಂಡಿಗೆಯ ಕೆಲವು ನಿರ್ದಿಷ್ಟ ಭಾಗಗಳಿಗೆ ರಕ್ತ ಪೂರೈಕೆ ಸ್ಮಗಿತವಾಗು 
ವುದರಿಂದ ಹೀಗೆ. ಗುಂಡಿಗೆಯ ಮಿಡಿತ ಉದ್ಭ ವವಾಗುವ ಸ ಸ್ಥಳಕ್ಕೆ ರಕ್ತ ಒದಗದಿದ್ದರೆ 
ಹೃದಯಾಘಾತವಾದೊಡನೆ ಮರಣ ಪ್ರಾಪ್ತ ವಾಗುವುದು ವ್ಯಕ್ತ. ಹಾಗೆಯೇ 
ಕಾರೋನರಿ ಅಪಧಮನಿಯ ಪ್ರಮುಖ ಕವಲಿನ ಅಡಚಣೆಯಿಂದ ಹೈತ್ಯುಕ್ಟಿಯ 
ವ್ಯಾಪಕ ಭಾಗಕ್ಕೆ ರಕ್ತ ಒದೆಗದಿದ್ದಾಗ ಇಂಥ ವೇಳೆಯಲ್ಲಿ ಹೃತ್ಯುಕ್ಷಿ ಬಲು ತೀವ್ರ 
ಗತಿಯಲ್ಲಿ ಆದರೆ ಬಲು ದುರ್ಬಲವಾಗಿ ಮಿಡಿಯುನುದಕ್ಕೆ ಪ್ರಾರಂಭಿಸುತ್ತದೆ. ಇದಕ್ಕೆ 
ವೆನ್‌ಟ್ರ ಕ್ಯುಲರ್‌ ಫಿಬ್ರಿಲ್ಲೇಷನ್‌ ಎಂದು ಹೆಸರು. ಈ ಸ್ಥಿಕಿ ಪ್ರಾರಂಭವಾದ ಬಲು 
ಸ್ವಲ್ಪ ಕಾಲದಲ್ಲೆ ಮರಣ ಖಾತರಿ. 

ಕಾರೋನರಿ ಅಪಧಮನಿಯ ಪೆಡಸುಮಾರ್ಪಾಡು ಬಲು ಮಂದಗತಿಯಿಂದ 
ಮುಂದುವರಿಯುತ್ತಿರುವವರಲ್ಲಿ ಅಪಧಮನಿಯ ಒಳವ್ಯಾಸ ಕುಂಠಿತವಾಗುವುದು ಬಲು 
ನಿಧಾನವೆನ್ನುವುದು ವ್ಯಕ್ತ. ಇಂಥವರಲ್ಲಿ ಆರಾಮಸ್ಸಿ ತಿಯಲ್ಲಿ ಗುಂಡಿಗೆಗೆ Wea. 
ರಕ್ತ ಪೂರೈಕೆ ಆಗುವಂತಿರುತ್ತದೆ. ಅವರು ವ್ಯಾಯಾಮನನ್ನೊ € ಶ್ರಮಕೆಲಸವನ್ನೊ 
ಮಾಡುವಾಗ ಗುಂಡಿಗೆಗೆ ಹೆಚ್ಚು ರಕ್ತದ ಅಗತ್ಯ ಉಂಟಾಗುತ್ತ ದೆ. ಚ 
ಸ್ಥಿತಿಯಲ್ಲಿ ಅಪಧಮನಿ ಹಿಗ್ಗಿ ಹೆಚ್ಚು ರಕ್ತವನ್ನು ಪೂ ಮಾಡಬಲ್ಲಂತೆ ಪೆಡಸಾಗಿರುವ 
ಅಪಧಮನಿ ಮಾಡಲಾರದು ಅದ್ದರಿಂದ ಶ್ರಮಕಾಲದಲ್ಲಿ ಗುಂಡಿಗೆಗೆ ಒದಗುವ ರಕ್ತ 
ಸಾಲದೆ ಅದು ಆರ್ತನಾದ ಮಾಡುತ್ತೇನೋ ಎನ್ನುವಂತೆ ಅತೀವ ನೋವು ಉಂಟಾಗು 
ತ್ತದೆ. ಇದಕ್ಕೆ ಅಂಜೈನಪೆಕ್ಟೊರಿಸ್‌ ಎಂದು ಹೆಸರು. ನೋವು ಹೃದಯಾಘಾತದ 
ನೋವಿನಂತೆಯೇ ಲಕ್ಷಣಗಳುಳ್ಳ ದ್ಹಾದರೂ ಅದರಷ್ಟು. ತೀವ್ರವಾಗಿಯಾಗಲಿ ದೀರ್ಫ 
ಕಾಲಿಕವಾಗಿಯಾಗಲಿ ಇರುವುದಿಲ್ಲ. ಶ್ರಮಕೆಲಸ ನಿಲ್ಲಿಸಿದ ಅನತಿಕಾಲದಲ್ಲೆ ನೋವೂ 
ನಿಲ್ಲುವುದು. ಪುನಃ ಶ್ರಮಕೆಲಸ ಪ್ರಾರಂಭಿಸಿದರೆ ನೋವೂ ಶುರು. ಶ್ರಮಕೆಲಸ ಈ 
ವ್ಯಕ್ತಿಗೆ ಕೂಡದು ಎನ್ನುವ ಖಚಿತ ಸಂಕೇತ ಇದು. ರಾತ್ರಿಹೊತ್ತು ಕರಿದ ಭಕ್ಷ್ಯ 
ಗಳನ್ನೊಳಗೊಂಡ ಪುಷ್ಕಳ ಭೋಜನವಾದಮೇಲೆ ಇಂಥ ನೋವು ಬರುವುದೂ ಉಂಟು. 
ತನಗೆ ಸೃದ್ರೋಗನಿಜಿ ಎಂಬ ಅರಿವಿಲ್ಲದ ವ್ಯಕ್ತಿ ಊಟ ಒಗ್ಗದೆ ಜಠರದ ಕೂರು 
(ಅಕ್ಯೂಟ್‌) ಉರಿ ಊತ ಉಂಟಾಗಿದೆ ಎಂದೇ ಅಂದುಕೊಳ್ಳ ಬಹುದು. ಹೃದಯಾಘಾತ 
ಪ್ರಸಂಗದಲ್ಲಿಯಂತೆಯೇ. ಆದರೆ ಶ್ರಮಕೆಲಸಕ್ಕೂ ನೋವಿಗೂ ತಪ್ಪದೇ ಇರುವ 
ಸಂಬಂಧ ಅವರ ಲಕ್ಷ್ಯಕ್ಕೆ ಬಂದಮೇಲೆ ಇದು ಜಠರಶೂಲೆ ಅಲ್ಲ, ಗುಂಡಿಗೆಗೆ ಸಂಬಂಧ 
ಪಟ್ಟದ್ದು ಎಂದು ಗ್ರಹಿಸುತ್ತಾನೆ. ನೋವು ಮುಖ ಬಿಳಿಚಿಕೊಳ್ಳುವಷ್ಟು ತೀವ್ರ 
ವಾಗಿದ್ದರೂ ವ್ಯಕ್ತಿಗೆ ಜ್ಞಾನ ತಪ್ಪದು. ವ್ಯಕ್ತಿ ತನ್ನ ಗುಂಡಿಗೆ ಪ್ರದೇಶವನ್ನು 
ಕೈಯಲ್ಲಿ ಒತ್ತಿ ಹಿಡಿದು ಅಲುಗಾಡದೆ ಕುಳಿತಿರುತ್ತಾನೆ. ಅಲ್ಪ ಚಲನವೂ ಪ್ರಾಣಾಂತಿಕ 


೧೧೦ ವಿಜ್ಞಾನ ಕರ್ಹಾಟಕ 


ಸಲ್ಲಿಸುವುದಕ್ಕಾಗಿ ಸ ಸತ್ತವರ ಮಿದುಳನ್ನು ತಿನ್ನಿ ವ ಪದ್ಮ ತಿ ಪ್ರಚಲಿತವಾಗಿತ್ತೆಂಬಂ 
ದನ್ನೂ ಗಮನಿಸಿದ ಗಾಯ್ಡು ಸೆಕ್‌, ಆ ಪದ್ದ ತಿಗೂ ಸರು 'ಕೋಗಕ್ಕೂ ಏನೋ 
ಸಂಬಂಧವಿರಜೇಕೆಂದು ಉಜಿಸಿದರು. ನೀಕ್ಷಣೆಗಳು ಮುಂದುವರಿದಂತೆ ಅದು 
ವೈರಸ್‌ಗಳಿಂದ ಹರಡುವ ಸೋಂಕುಕೋಗವಿರಬೇಕೆಂಟ ಸಂಶಯ ಬಲವಾಯಿತಂ. 
ಕುರು ರೋಗದಿಂದ ನರಳಿ ಸತ್ತವರ ಮಿದುಳಿನ ಸಾರವನ್ನು ಚಿಂಪಾಂಜಿಗಳಿಗೆ 
ಚಂಚ್ಚೆ ನೋಡಿದರು. ಎರಡು 'ಮೂರು ವರ್ಷಗಳ ತರುವಾಯ ಆ ಚಿಂಪಾಂಜಿ 
ಗಳಲ್ಲಿ ಕುರುರೋಗದ ಲಕ್ಷಣಗೆಳು ತಲೆದೋರಿದುವು. ಅಲ್ಲಿಂದ ಮುಂದೆ ಅವರು 
ಕೈಗೊಂಡ ವ್ಯಾಪಕವಾದ ಮತ್ತು ಕ್ರಮಬದ್ಧ ಸಂಶೋಧನೆಗಳಿಂದ ಬಹು ನಿಧಾನ 
ವಾಗಿ ಕೆಲಸ ಮಾಡುವ ಒಂದು ಬಗೆಯ ವೈರಸ್‌ನಿಂದ ಕುರು ರೋಗ ಹರಡುವು 
ದೆಂಬಂದಂ ಸ್ಥಿರಪಟ್ಟದೆ. ಕುರಿಗಳ ನರಮಂಡಲವನ್ನು ನಾಶಪಡಿಸುವ ಸ್ಟ್ರೇನೀ | 
ಎಂಬ ಕೋಗವನ್ನಿಂಟಿಂಮಾಡುವುದೂ ಒಂದು " ನಿಧಾನ ವೈರಸ್‌'. ಕುರು 
ವೈ ರಸ್‌ಗೂ ಈಸೆ ಸ್ಕೋನೀ ವೈರಸ ಸ್‌ಗೂ ಹೋಲಿಕೆ ಜು ಕಂಡಂಬಂದಿದೆ. 
ಪಾರ್ಕಿನ್ಸ ನ” ರೋಗದಂತಹ ಇತರ ಕೆಲವು ನರವ್ಯಾಧಿಗಳಿಗೂ ಇಂತಹ ನಿಧಾನ 
ವೈರರ್ಸಗಳೇ ಕಾರಣವಿರಬೇಕೆಂದು ಈಗ ಅಭಿಫ್ರಾಯಪಡಲಾಗಿದೆ. 

ವೈದ್ಯವಿಜ್ಞಾನದ ಬಹುಮಾನ ಪಡೆದ ಇನ್ನೊಬ್ಬ ವಿಜ್ಞಾನಿ ಡಾ.-ಬರೂಖ್‌ 
ಸ್ಯಾವುಜ್ಯಅಲ್‌ ಬ್ಲಂಬರ್ಗ್‌ ಅವರು 1925ರ ಜುಲೈ 28ರಂದು ನ್ಯೂಯಾರ್ಕ್‌ 
ನಗರದಲ್ಲಿ ಜನಿಸಿದರು. ಅವರ ವೈದ್ಯಕೀಯ ಶಿಕ್ಷಣ ನಡೆದದ್ದು ಕೊಲಂಬಿಯ 
ವಿಶ ವಿದ್ಯಾ ಫಿಲಯದಲ್ಲಿ. ಅಲ್ಲಿ ತಮ್ಮ ವೈದ್ಯಕೀಯ ಡಿಗ್ಗಿ ಗ್ರಿಯನ್ನು ಪಡೆದ ಮೇಲೆ 
ಇಂಗ ಗಂಡಿನ ಆಕ್ಸ್‌ಫರ್ಡ್‌ ನಿಶ್ಚನಿದ್ಯಾ ನಿಲಯದಲ್ಲಿ ಸಂಶೋಧನೆ ನತಿಸಿ ಪಿಎಚ್‌.ಡಿ. 
ಡಿಗ್ರಿ ಯನ್ನು ಪಡೆದರು. | 

1960ರ ಸುಮಾರಿನಲ್ಲಿ ಬ್ಲಂಬರ್ಗ್‌ ಅವರಂ. ಆನುವಂಶಿಕ ವ್ಯತ್ಯಾಸಗಳಿಗೂ 
ರೋಗಕ್ಕೆ (ಅದರಲ್ಲೂ ಹೆಸಟ್ಟೆ ಟಸ್‌ ಎಂಬ ಯಕ್ಕೃತ್ತಿ ನ ಊತದ ಕೋಗಕ್ಕೈ) 
ಡು 0 ್ರವೃತ್ತಿಗೂ ಇರಬಹುದಾದ ಸಂಬುಧವನ್ನು ತಿಳಿದುಕೊಳ್ಳುವ 
ಸಲುವಾಗಿ, gee ರೆಡ್‌ ಇಂಡಿಯನರು, ಆಫಿ)ಕನರು, ಸೆಸಿಫಿಕ್‌ ದ್ವೀಪ 
ನಿವಾಸಿಗಳು, ಮುಂತಾಗಿ ಬಗೆಬಗೆಯ ಜನರ ಸುಮಾರು ಒಂದು ಲಕ್ಷ ರಕ್ತದ 
ಮಾದರಿಗಳನ್ನೂ ಪರೀಕ್ಷಿಸತೊಡಗಿದರು. ಆಸ್ಟ್ರೇಲಿಯನ್‌ ಮೂಲನಿವಾಸಿಯೊಬ್ಬನ 
ರಕ್ತದ ಸೀರವರ್‌ನಲ್ಲಿ ಅವರು ಗುರುತಿಸಿದ ಒಂದು ಪ್ರತಿಜನಕವು (antigen) 
ಹೀಮೋಫೀಲಿಯ ರೋಗಿಯೊಬ್ಬನ ರಕ್ತದಲ್ಲಿನ (ಬಹೆಂಶಃ ರತ್ತಾಧಾನದ ಫಲವಾಗಿ 
ಯಾರಿಂದಲೋ ಲಭಿಸಿದ್ದು) ಸ ಪ್ರತಿನಿಷಕ್ಕೆ (8141006)) ತೀವ್ರವಾದ 
ಪ್ರತಿಕ್ರಿಯೆ ತೋರಿಸಿತು. ಪ್ರತಿಜನಕವನ್ನಿ ಮೊದಲು ಗುರುತಿಸಿದ್ದು 
ಆಸ್ಟ್ರೇಲಿಯನ್‌ ANE “ರಕ್ತ ದಲ್ಲಾದುದರಿಂದ ಅದಕ್ಕೆ ; ಆಸ್ಟ್ರೇಲಿಯ 
ಪ್ರತಿಜನಕ ಎಂಬ ಹೆಸರು ಬಂದಿತು. ಮುಂದಿದ್ದ ಸಂತೋಧನೆಗಳ ಫಲವಾಗಿ :ಆ 


ಗುಂಡಿಗೆಯ ರೋಗಗಳು ೨೧ 


ನಾಲಿಗೆಯ ಕೆಳಗೆ ಇಡಬೇಕು. ರೋಗಿ ಕಿಂಚಿತ್ತಾದರೂ ಅಲುಗಾಡಕೂಡದೆಂದು ನಿಷೇಧಿಸಿ 
ಅವನಿಗೆ ಪೂರ್ಣ ವಿಶ್ರಾಂತಿಯನ್ನು ಒದಗಿಸಬೇಕು. 
ಅಪಧಮನಿಗಳ, ಅದರಲ್ಲೂ ಕಾರೋನರಿ ಅಪಧಮನಿಗಳ ಪೆಡಸು ಮಾರ್ಪಾಡನ್ನು 
ತಡೆಹಿಡಿಯಲು ಕೆಲವು ಮಾರ್ಗಗಳಿವೆ. ಮೊದಲನೆಯದು ಕ್ರಮವಾದ ವ್ಯಾಯಾಮ. 
ಚಟುವಔಟಕೆಯಾಗಿ ಓಡಾಡಿಕೊಂಡಿರುವ ವ್ಯಕ್ತಿಗಳಿಗಿಂತ ಜಡ, ಆಸನಾರೂಢ ವ್ಯಕ್ತಿ 
ಗಳಲ್ಲಿ ಕಾರೋನರಿ ಅಪಧಮನಿಯ ಸೆಡಸಣೆ ಪ್ರಸಂಗಗಳು ಹೆಚ್ಚೆಂದು ಅಂಕಿಅಂಶಗಳಿಂದ 
ಖಾತರಿಯಾಗಿದೆ, ಆದ್ದರಿಂದ ಇಂಥ ವ್ಯಕ್ತಿಗಳಿಗಂತೂ ಅಂಗಸಾಧನೆ ಅಗತ್ಯವೆನ್ನುವುದು 
ಮನವರಿಕೆ ಆದೀತು. ವಾರದಲ್ಲಿ ಅರ್ಧದಿನ ಕಟಂಕಟಿ ಶ್ರಮಯುಕ್ತ ಅಂಗಸಾಧನೆ 
ಮಾಡುವುದಕ್ಕಿಂತ ದಿನನಿತ್ಯ ಅರ್ಥಗಂಟಿ ವ್ಯಾಯಾಮ ವಾಸಿ. ವ್ಯಾಯಾಮದಿಂದ 
ಗುಂಡಿಗೆಯ ಹಾಗೂ ಅನಧಮನಿಗಳ ಸಾಮರ್ಥ್ಯ ಹೆಚ್ಚುತ್ತ ವೆ. ಜೀಹದ ಅನುಪಯುಕ್ತ 
ವಸ್ತುಗಳು ಬೆವರು ಮೂತ್ರಗಳಲ್ಲಿ ಕೊಚ್ಚಿ ಹೋಗುತ್ತೆ ವೆ. ಅಲ್ಲದೆ ಇಂದಿನ ಗಡಿಬಿಡಿ 
ಜೀವನದಲ್ಲಿ ವ್ಯಾಯಾಮ ಒಂದು ಭಿನ್ನವಾದ ಚಟುವಟಿಕೆ (ರಿಕ್ರಿ ಯೇಷನ್‌) ಎನ್ನಿಸಿ 
ಮನಸ್ಸಿಗೆ ಆಹ್ಲಾದವನ್ನೂ ದೇಹಕ್ಕೆ ಲವಲವಿಕೆಯನ್ನೂ ಉಂಟುಮಾಡುತ್ತದೆ. 
ಎರಡನೆಯದು ನಿಯತ ಆಹಾರ, ದಿನದಿನವೂ ವೈವಿಧ್ಯವಿಲ್ಲದ ಒಂದೇತೆರನಾದ 
ಆಹಾರವನ್ನಾಗಲೀ ಕೊಬ್ಬು, ತತ್ರಾಪಿ ಪಿ ಪ್ರಾಣಿಜನ್ಯ ಕೊಬ್ಬು ಹೆಚ್ಚಾಗಿರುವ ಆಹಾರ 
ವನ್ನಾಗಲೀ, ಹೊ? ane ಅಹಾರವನ್ನಾ ಗಲೀ ಸೇವಿಸುವುದೆರಿಂದೆ ದೇಹದಲ್ಲಿ 
ಕೊಬ್ಬಿನ ಅಂಶ ಹೆಚ್ಚಾಗುವುದೂ ತತ್ಸುಲವಾಗಿ ಅಪಧಮನಿಗಳಲ್ಲಿ ಪೆಡಸಣೆ ಮಾರ್ಸಾ 
`ಡಾಗುವುದೂ ತಿಳಿದಿದೆ. ಆದ್ದರಿಂದ ಇಂಥ ಆಹಾರಸೇವನೆ ವರ್ಜ್ಯ. | 
ಮೂರನೆಯದು ರಕ್ತದಲ್ಲಿ ಕೊಲೆಸ್ಟರಾಲ್‌ ಎಂಬ ರಾಸಾಯನಿಕದ ಮಟ್ಟಿ. 
ಕೊಲೆಸ್ಟಿ ರಾಲ್‌ ದೇಹದಲ್ಲಿ ಎಷ್ಟು ಉತ್ಸಾ ದಿತವಾಗುತ್ತದೆ ; ಉತ್ಪಾ ದಿತ ಕೊಲೆಸ್ಟಿ ರಾಲ್‌ 
ಜೊತೆಗ ಆಹಾರದಲ್ಲಿರುವ ಕೊಲ ರಾಲ್‌ ಕೂಡಿ ಒಟ್ಟು ನಿಷ್ಟ ಉಪಯೋಗಿಸ 
ಲ್ಪಡುತ್ತದೆ: ಎಷ್ಟು ಸಂಗ್ಭೃ ಓಣತಾ ಗತ ಜಿ ಎಂಬವು ಹ ತಿಳಿಯದು. : ಆದರೆ 
ರಕ್ತ ದಲ್ಲಿ ಕೊಲೆಸ್ಟಿ ಹ್‌ ಮುಟ್ಟ ಹೆಚ್ಚಾಗಿರುವವರಲ್ಲಿ ಗುಂಡಿಗೆಯ ಹಾಗೂ ಧಮನಿಗಳ 
ಕೋಗ ಪ್ರ ದ್ರ ಸಂಗಗಳು ಹೆಚ್ಚು' ಬರು ವ್ಯಕ್ತವಾಗಿದೆ. ವಿಸರ್ಯಯವಾಗಿ ಇಂಥ 
ಕೋಗಿಗಳಿ. ರಕ್ತದಲ್ಲಿ ಕೊರೆಸಿ ರಾಲ್‌ ಮಟ್ಟ ಹೆಚಾ ಗಿರುವುದೂ ತಿಳಿದಿದೆ. ಯಾವುದು 
ಕಾರಣವೋ ಯಾವುದು ಹತ ಯು: ಹಾ ರಕ್ತ ದಲ್ಲಿ ಕೊಲೆಸ್ಟಿ ರಾಲ್‌ 
ಮಟ್ಟ ವನ್ನು ತಗ್ಗಿನಲ್ಲಿ ಇಟ್ಟಿ ರುವುದು ಒಳ್ಳೆ ಯದು ಎಂದು ಸಾ ಮಾನ್ಯವಾಗಿ ಎಲ್ಲ 
ವೈದ್ಯರೂ ಒಪ್ಪುತ್ತಾರೆ. ಮೊಟ್ಟಿ, ಚ ಹಾಲು (ಮೊಸರು, ಬೆಣ್ಣೆ , ತುಪ್ಪಗಳೂ 
ಹೌದು), ತೆಂಗಿನಕಾಯಿ: (ಕೊಬ್ಬ ರಿ ಎಣ್ಣೆ ಎಂದು ಬೇರೆ ಹೇಳಬೇಕಿಲ್ಲ) ಇವುಗಳ 
ಸೇವನೆಯಿಂದ ರಕ್ತದೆ ಕೊಲೆಸ್ಟಿ ರಾಲ್‌ ಮಟ್ಟ ಹೆಚು ವುದರಿಂದ ಇಂಥ ಆಹಾರ ತ್ಯಾಜ್ಯ. 
ಕುಸುಮೆ ಎಣ್ಣೆ 4 RE ಎಣ್ಣೆ, ENN ಎಣ್ಣೆ ಇತ್ಯಾದಿ : ಅನೇಕ 
ಸಸ್ಯಜನ್ಯ ತೈಲಗಳ ಸೇವನೆ ಕೊಲೆಸ್ಟಿ ೮ ಮಟ್ಟ ವನ್ನು ತಗ್ಗಿ ಸುವುದು ತಿಳಿದಿದೆ. 


' ೧೦೮ ವಿಜ್ಞಾನ ಕರ್ಣಾಟಕ 


ಉತ್ಪತ್ತಿಮಾಡುವುದರಲ್ಲಿ ಕಾರ್ಬನ್ನ್ನ ನ್ನು ಸ್ವಲ್ಪ ಮಟ್ಟಿ ಗಾದರೂ ಹೋಲುವ ಎರಡು 
ಧಾತುಗಳಿಂದರೆ, ಸಿಲಿಕನ” ಮತ್ತು ಜೊರಾನ್‌. "ಏಲಿಕನ್ನಿನ ಸರಮಾಣಂರಚನೆ 
ಕಾರ್ಬನ್ಸ್ನಿ ನಃ ಸರಮಾಣಂರಚನೆಯಂತೆಯೇ ಇದೂ; ಅದರ ಹೊರ ಚಿಪ್ಪಿ ನಲ್ಲಿ ನಾಲ್ಕು 
ಇಲೆಕ್ಟ್ರಾನ್‌ಗಳಿರುವುದರಿಂದ ಎರಡರ ಶೈಡ್ರೆ ಪಶುಗಳಿಗೂ: ಒಂದೇ ಬಗೆಯ ರಚನೆ 
ಇರುತ್ತದೆ. ಅವುಗಳ ವಿಷಯದಲ್ಲಿ ಯಾವ ಬಗೆಯ ಸಮಸ್ಯೆಗಳೂ ಉದ ವಿಸುವು 
ದಿಲ್ಲ. ಉದಾಹರಣೆಗೆ, ಈಥೇನ" ಮತ್ತು ಟ್‌ ಕೈಚಕೆಗಳು ಒಂದೇ... 


H H HH 

[ile pt ( 
ಕೆ ಜಾತ ಜಾ ಟ್ರಿ 61-51-೧] 

॥ ೫೪ 

HH ಹೆ 11 1 


ಅಂತೆಯೇ ಪ್ರೋಸೇನ್‌ ಮತ್ತು ಟ್ರೈಸೈಲೇನ್‌ಗಳ ರಚನೆಗಳು ಒಂದೇ. 


ಬ ಭಜ ಜ 
ಗೀ ೮ (ಟ್ರ HSS SCH 
a ನ್ನ MAN ek 2] 


ಆದರೆ ಸ ಅಣುಸೂತ್ರ ಈಧೇಧಿನ ಅಣುಸೂತ್ರ ದಂತೆಯೇ ಇದೆ 
ಯಾದರೂ (B, H 6) ಅವೆರಡರ ರಚನಾಸೂತ್ರ ಒಂದೇ ಆಗಿರಲು ಸಾಧ್ಯವಿಲ್ಲ. 
ಏಕೆಂದರೆ: ಜೊರಾನ್‌ ಪರಮಾಣಂವಿನ ಹೊರಚಿಪ್ಟ ನಲ್ಲಿ ಮೂರೇ ಇಲೆಕ್ಟ್ರಾನ್‌ 
ಗಳಿರುವುದರಿಂದ : ಅದು € ಮತ್ತು 51 ಗಳಂತೆ ನಾಲ್ಕು ಕೋನೆಲೆಂಟ್‌ ಬಂಧ 
ಗಳನ್ನು ಕೂಪಿಸಿಕೊಳ್ಳಲಾರದು. ಈ ಪರಿಸ್ಥಿತಿಯಿಂದಾಗಿ [BEA 'ಅಂದರೆ 
ಜೊರಾನ್‌ ಹೈ. ಡ್ರೊಜನ್‌ ಸಂಯುಕ್ತಗಳ, ರಚನೆ ತಾಡಿ! ಠಸ ಸಯನ 
ವಿಜ್ಞಾ ಗಳಿಗೆ 'ಜಂದು ದೊಡ್ಡ ಸಮಸೆೆ ಯಾಗಿದೆ; ನ; 

ನಷ್ಟ್‌ 'ಹಂಬ್‌' ಮತ್ತು ಜಃ RAE: ಅತಿ" ಪತರ 
ಬೋರೇನ್‌ಗಳ ಏಕಸ ಸ್ಫಟಕಗಳನ್ನು (Single crystals) ಎಕ್ಸರೇ. ವಿವರ್ತನ ತಂತ್ರ) 
ಗಳ (X-ray ‘diffraction techniques) ನೆರವಿನಿಂದ. ಪರೀಕ್ಷಿಸಿ: ಒಂದರಿ ವಿಚಿತ್ರ 
ವಿದ್ಯಮಾನವನ್ನು ಪತ್ತೆ ಮಾಡಿದರಂ.. `ಸಾಮಾನ್ಯವಾಗಿ ಕೋನೆಲೆಂಟ್‌'. ಬಂಧ 
ವೆಂಬಂದರಲ್ಲಿ ಎರಡಂ:' ಪರಮಾಣುಗಳನ್ನು ಒಂದು ಇಲೆಕ್ಟ್ರಾನ್‌ ಜೋಡಿ ಖಂಧಿಸಿರಂ 
ತ್ರೃಥೆೆ :'ಅಂತಹ ಕೋವೆಲೆಂಟ್‌. ಬಂಧವನ್ನು ಮೇಲಿನ ಸೂತ್ರಗಳಲ್ಲಿ ಜಂದರಿ`'ಗೆರೆ 
ಯಿಂದ: ಸೂಚಿಸಲಾಗಿದೆ. `ಆ ಬಂಧವನ್ನು “ಹಾರಿಸುವ ಇಲೆಕ್ಟ್ರಾನ್‌" ಜೋಡಿಯಲ್ಲಿ 





ಗುಂಡಿಗೆಯ ರೋಗಗಳು ತಿತ್ಲಿ 


ನಾಳ ; ಇವು ಮುಚ್ಚೆ ಹೋಗಜಿ ಭ್ರೂಣಾವಸ್ಥೆ ಯಲ್ಲಿರುವಂತೆಯೇ ಹುಟ್ಟಿದಮೇಲೂ , 
ಸಂಪರ್ಕ ಮುಂದುವರಿಯಬಹುದು. ಇಂಥ ಸ್ಥಿತಿಗಳಲ್ಲಿ ಆಕ್ಸಿಜನ್‌ಯುಕ್ತ ರಕ್ತ 
ಹಾಗೂ ಅಕ್ಸಿಜನ್‌ನಿರಳ ರಕ್ತಗಳು ಮಿಲನವಾಗಿಬಿಡುತ್ತವೆ. ಮಿಶ್ರಿತ ರಕ್ತವೇ ದೇಹದ 
ಎಲ್ಲ ಭಾಗಗಳಿಗೂ ಒಯ್ಯಲ್ಪಟ್ಟು ಅಲ್ಲೆಲ್ಲ ಪೂರೈಕೆ ಆಗುವ ಆಕ್ಸಿಜನ್‌ ಪರಿಮಾಣ 
ಕಡಿಮೆ ಬೀಳುತ್ತದೆ. ಪರಿಣಾಮ ಮುಖ ಕೈಕಾಲುಗಳು ನೀಲಿಗಚ್ಚಿ ರುವುದು. 
ಕೃಷ್ಣ ಪರಮಾತ್ಮ ನೀಲನೆಂದು ಪ್ರಸಿದ್ಧ. ಅವನಿಗೂ ಆಜನ್ಮ ಹೃದ್ರೋಗವಿದ್ದು ಅವನು 
ನೀಲಕಾಯನಾದನೇನೋ! ಕೈಬೆರಳ ತುದಿಗಳು ಚೆಂಡುಕಟ್ಟಿ ಕೊಂಡಂತೆ ದಪ್ಪವಾಗಿರು 
ವುದು, ರಕ್ತದಲ್ಲಿ ಕೆಂಪುಕಣಗಳು ಅಧಿಕವಾಗಿರುವುದು, ಮೇಲುಸಿರುಂಬಾಗುವುದು 
ಇವೂ ಇಂಥ ಕೋಗದೆ ಲಕ್ಷಣಗಳು. 

ಇನ್ನೊಂದು ಬಗೆಯ ಗುರುತರವಾದ ಆಜನ್ಮ ಹೃದ್ರೋಗವೆಂದರೆ ಕೋಲರ್ಕ್ಟೇ 
ಷನ್‌ ಆಫ್‌ ಅಯೋರ್ಟ ಎಂಬ ಸಿತಿ. ಅಯೋರ್ಟವೆಂಬ ಮಹಾಪಧಮನಿಯ ಇಳಿಭಾಗ 
(ಡಿಸೆಂಡಿಂಗ್‌ ಅಯೋರ್ಟಿ) ಕುಂಠಿತವಾಗಿರುವುದು ಈ ಸ್ಥಿತಿಯ ವಿಶೇಷ ಲಕ್ಷಣ. 
ಕುಂಠಿತ ಸ್ಥಳದ ಉಚ್ಚ ಭಾಗದಲ್ಲಿ ರಕ್ತ ತಡೆಹಿಡಿದಿಟ್ಟಿಂತಾಗಿ ಅಯೋರ್ಟದ ಆ 
ಭಾಗದಿಂದ ಹೊರಡುವ ಕವಲುಗಳಲ್ಲಿ ರಕ್ತದ ಒತ್ತಡ ಬಲು ಹೆಚ್ಚಾಗರುತ್ತದೆ. 
ಪರಿಣಾಮ ಈ ಅಪಧಮನಿಗಳಿಂದ ರಕ್ತಸ್ರಾವ ಸಂಭವ. ಮಿದುಳಿನಲ್ಲಿ ಹೀಗಾಗುವುದು 
ಸಾಮಾನ್ಯ. ಈುಂಠಿತ ಸ್ಥಳದಿಂದ ಕೆಳಗೆ ಇರುವ ಅಯೋರ್ಟದ ಭಾಗದಲ್ಲಿ ರಕ್ತದ 
ಪರಿಮಾಣ ಕಡಿಮೆ ಆಗಿರುವುದರಿಂದ ಅಲ್ಲಿಂದ ಹೊರಟ ಕವಲುಗಳಲ್ಲೆಲ್ಲ ರಕ್ತ ಕಡಿಮೆ 
ಒತ್ತಡದಲ್ಲಿ ಚಲಿಸುತ್ತಿರುತ್ತದೆ. ಇದರಿಂದ ಕೆಲವುನೇಳೆ ಮೂತ್ರ ಜನಕಾಂಗದ ಕ್ರಿಯೆಗೂ 
ಧಕ್ರೈ ಆಗುವುದು ಉಂಟು. ಆದರೆ. ಈ ಆಜನ್ಮನ್ಯೂನಕೆಯಲ್ಲಿ ನೀಲಕಾಯ ಕಂಡು 
ಬರುವುದಿಲ್ಲ ಎಂಬುದನ್ನು ಗಮನಿಸಬೇಕು. 

ಇಂದು ಅನೇಕ ಆಸ್ಪತ್ರೆಗಳಲ್ಲಿ ಗುಂಡಿಗೆಯ ಆಜನ್ಮರೋಗ ಯಾವರೀತಿಯದ್ಕು 
ಶಸ್ತ್ರಚಿಕಿತ್ಸೆ ಕೈಗೊಂಡರೆ ವ್ಯಕ್ತಿಗೆ ಅದರಿಂದ ಎಷ್ಟುಮಟ್ಟಿಗೆ ಉಪಯೋಗವಾದೀತು 
ಎಂಬುದನು ತಿಳಿಯಲು ಅಗತ್ಯವಾದ ಸಲಕರಣೆ ಸೌಲಭ್ಯಗಳು ಇವೆ. ಕೆಲವು ಆಸ್ಪತ್ರೆ 
ಗಳಲ್ಲಿ ದೇಹವನ್ನು ಅತಿ ಶೈತ್ಯಕ್ಕೆ ಒಳಪಡಿಸಿ ಕೃತಕಗುಂಡಿಗೆ ಫುಪ್ಸುಸ ಯಂತ್ರದ 
ನು (ಆರ್ವಿಫಿಶಿಯಲ್‌ ಹಾರ್‌, ಲಂಗ್‌ ಮಶೀನ್‌) ಅಳವಡಿಕೆಯಿಂದ ರಕ್ತ ಚಲನೆ. ಅನಿಲ 
ವಿನಿಮಯಗಳನ್ನು ಏರ್ಪಡಿಸಿ ಎದೆಯನ್ನು ಕೊಯ್ದು ಗುಂಡಿಗೆಯಮೇಲೆ ನೇರವಾಗಿ 
ಅಗತ್ಯ ಶಸ್ತ್ರಕ್ರಿಯೆಯನ್ನು ನೆರವೇರಿಸಿ ಪುನಃ ಸಹಜಕ್ರಿಯಾಲಾಭವನ್ನು ಒದಗಿಸು 
ವುದೂ ಸಾಧ್ಯವಿದೆ. ಇದರಿಂದ ಅಕಾಲಮರಣ ಹೊಂದಬೇಕಾಗಿದ್ದ ಅಥವಾ ವ್ಯರ್ಥ 
ಜೀವನ ನಡೆಸಬೇಕಾಗಿದ್ದ ಆಜನ್ಮ ಹೃದ್ರೋಗಿ ಸಹಜ ಹಾಗೂ ಉಪಯುಕ್ತ ಬಾಳ್ವೆ 
ಮಾಡಬಹುದಾದ ಆಸೆ ಇದೆ. '` 

ಸಂಧಿವಾತ ಸಂಬಂಧಿಕ ಹೃದ್ರೋಗ (ರ್ಲೂಮ್ಯಾಟಕ್‌ ಹಾರ್ಟ್‌ ಡಿಸೀಸ್‌): ಸಂಧಿವಾತ 
ಕೋಗದಲ್ಲಿ ಕೀಲುಗಳು ಊತಗೊಳ್ಳುವುದನ್ನು. ಆ ಹೆಸರೇ ಸೂಚಿಸುತ್ತದೆ. ಊತಕ್ಕೆ 


೧೦೬ i ವಿಜ್ಞಾ ನ ಕರ್ಣಾಟಕ 


ಇದೇ: ಕಣವನ್ನು ಸ್ವತಂತ್ರ ವಾಗಿ ಕಂಡುಹಿಡಿದ ಟಿಂಗ್‌ ಅವರು `ವಿಂಚಿಗನ್‌ 
ಸಂಸ್ಥಾ, ನದ, ಆನ್‌. ಆರ್ಬರ್‌ ಎಂಬಲ್ಲಿ 1936ರ ಜನವರಿ 27ರಂದು: :ಜನಿಸಿದರು. 
ಅವರು ತಮ್ಮ. ಬಾಲ್ಯವನ್ನು ಚೀನಾದಲ್ಲಿ ಕಳೆದರು. . 12 ತಂಂಬರಿವಪರೆಗೂ 
ಅವರಿಗೆ ಕ್ರಮಭಿದ್ಯ ನಿದ್ಯಾಭ್ಯಾಸವೇ ದೊರೆಯಲಿಲ್ಲ. ಇಪ್ಪತ್ತನೆಯ, ವಯಸ್ಸಿನಲ್ಲಿ 
ಅವರು ಅಮೆರಿಕಕ್ಕೆ ಹಿಂದಿರುಗಿ ನಿಂಚಿಗನ್‌ ವಿಶ್ವವಿದ್ಯಾ ನಿಲಯದಲ್ಲಿ ಶಿಕ್ಷಣ ಪಡೆದು 
1959ರಲ್ಲಿ ಚಾರ್‌ ಬಿ.ಎಸ್‌ಸಿ. ಡಿಗ್ರಿಯನ್ನೂ 1960ರಲ್ಲಿ ಗಣಿತಶಾಸ್ತ್ರದ 
ಎಂ.ಎಸ್‌ಸಿ. ಡಿಗ್ಗಿ ಗ್ರಿಯನ್ನೂ. 1962ರಲ್ಲಿ ಭೌತಶಾಸ್ತ್ರ ದೆ ಪಿಎಚ್‌.ಡಿ. ಡಿಗ್ರಿ ಯನ್ನೂ 
ಪಡೆದರಂ,`ಅನಂತರ ಅವರು ಎರಡಂ ವರ್ಷ ಜಿನೀವಾದಲ್ಲಿರುವ ಯೂರೋಪಿಯನ್‌ 
ಬೈಜಿಕ ಸಂಶೋಧನಾ ಕೇಂದ್ರದಲ್ಲಿ (CERN) ಕೆಲಸಮಾಡಿ ಕೊಲಂಬಿಯಾ 
ನಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕ ' ವೃತ್ತಿಯನ್ನು ಕೈಗೊಂಡರು. .. 1969ರಲ್ಲಿ 
_ ಅವರು ಮೆಸಾಚಂಸೆಟ್ಸ್‌ ಇನ್ಸ್‌ ಟಟ್ಯೂ ರ್ಟ ಅಫ್‌ ಶಾ ಲಜಿಯಲ್ಲಿ ಪ್ರಾಧ್ಯಾಪಕ 
ರಾಗಿ ನೇಮಕಗೊಂಡರು. ಟಂಗ್‌ ಅವರು : ಅದೀ ಮೂಲಕಣವನ್ನು, ಕಂಡು 
ಹಿಡಿದದ್ದು ನ್ಯೂಯಾರ್ಕ್‌ನ ' ಲಾಂಡ್‌ ಐಲೆಂಡ್‌'ನಲ್ಲಿರುವ' “ಬ್ರಾ'ಕ್‌ಹೇವನ್‌ 
ನ್ಯಾಷನಲ್‌” ಲ್ಯಾಜೊರೇಟರಿಯಲ್ಲಿ. ಅಧಿಕಶಕ್ತಿಗೆ ವೇಗೋತೃರ್ಷಿಸಿದ. ಪ್ರೋಟಾನ್‌ 
ಗಳನ್ನು ಬೆರಿಲಿಯವರ್‌ ಹಾಳೆಯ ಮೇಲೆ ಹಾಯಿಸಿದಾಗ 1.5 ರಿಂಡ 5.5 Gev 
ರಾಶಿಯ ಕಣಗಳು ಉತ್ಪತಿ ವಕ್ತಾ ಭ್‌ ಸಂಶಯಪಟ್ಟ ಟಂಗ್‌: ಅವರು 
ಅಂತಹ ಕಣಗಳನನ್ನ್ನ ಗುುಕಿಸು ಸಲುವಾಗಿ ಬ್ರೂಕ್‌ಹೇವನ್‌ "ನ್ಯಾಷನಲ್‌ 
ಲ್ಯಾಬೊರೇಟಂಯ ಸಕ್ಕ ದಲ್ಲಿ ಟ್ರ ದೈಶ್ಯಾಕೃ ತಿಯ ಕಣ ಕೋಹಿತನಾಪಕ 
ವನ್ನು ನಿರ್ನೀಸಿದರಂ. - 5972ರಲ್ಲಿ ನಿರ್ಮಿಸಿದ ಈ ರೋಹಿತಮಾಪಕಕ್ಕೆ. ಬಡಗಿಸ 
ಲಾದ ಕಾಂಕ್ರೀಟ್‌ ಕವಚ 10,000-ಟನ್‌ | ತೂಕನಿದೆಯಂಂತೆ. ಕೋಹಿತಮಾಪಕ 
ವನ್ನು: ನಿರ್ಮಿಸಿದ ಉದ್ದೇಶ ಫಲಿಸಿತು. ರಿಖ್ಬಂ* ಅವರು ಕಂಡಂಹಿಡಿದ- 32:6% 
ಹ ಕಣವನ್ನು ಟಂಗ್‌ ಅವರು ಇನ್ನೂ ಮುಂಚೆಯೇ ಗುರುತಿಸಿದರು. 1974ರ 
5 ವೇಳೆಗೇ ಅದರೆ ಅಸಿ ಸಿತ್ವೈದ' ಮೊದಲ ಸೂಚೆನೆ ದೊರೆತು: ಅಕ್ಟೊ ಟರ್‌ 
ಸಗ ಅದು' ಖಚಿತವಾಯಿಂತು.. ಕ ಟಂಗ್‌ ಆವರು 3 (ಜಿ ಕಣ ಎಂದಂ 
ನಾಮಕರಣ ಮಾಡಿದರು. ಎ 
ರಿಖ್ಚರ್‌ ಮತ್ತು ಟಂಗ್‌; ಅವರಿಗೆ ಪರಸ್ಪರ ಪ ಸರಿಚಯನಿದ್ದಿ 'ಶಾವರೌಿ ಒಬ್ಬರು: 
ಕಂಡುಹಿಡಿದದ್ದು ಇನ್ನೊಬ್ಬ ಶಿಗೆ' 'ಹೊತ್ತಿರಲಿಲ್ಲ. ನವೆಂಬರ್‌ 10ಕಂದು ಭಾನುಯಾರ 
ಬೆಳಿಗ್ಗೆ 'ರಿಖ್ವರ್‌ ಅವರು ಸ್ಕೈ ಕಣದ. ಅಸ್ತಿತ್ವುದ ಬಗ್ಗೆ. ಖಚಿತಮಾಡಿಕೊಂಡು, 
ಸಂಚಯನೇಕೆಗೆ ಅದನ್ನೂ ಕುರಿತ ವರದಿಯನ್ನು `ಬರೆದು. ಪೂರೈಸಿ, ಮರುದಿನ 
ಬೆಳಗ್ಗೆ SLAC ಆಡಳಿತ ಮಂಡಳಿಯ: ಮಾಮೂಲು: ಸಭೆಯೊಂದಕ್ಕೆ ಬಂದರಂತೆ. 
ಆ: ಮಂಡಳಿಯ ಒಂಬತದ್ರಿ ಸ ಸದಸ್ಯರಲ್ಲಿ ಒಟ್ಟ ರಾಗಿದ್ದ ಬಂಪ್‌: ಟು ಪಂಂಡಳಿಯ 


ಬ 
ಸಭೆಗೆಂದು ಬಂದವರು, ರಿಖ್ಬರ್‌ ಅವರನ್ನು ಪಕ್ಕಕ್ಕೆ ಕರೆದೊಯ್ದಬ್ಬ; ಬರ್ಟ್‌ ಲ್ಯ 


ಗಂಂಡಿಗೆಯ ರೋಗಗಳು ೨೫ 


ಯಲ್ಲಿ. ಆಗ ಇದರ ಸಂಕೋಚನ ಬಲು ದುರ್ಬಲವಾಗಿರುತ್ತದೆ. ಒಳಗಿರುವ 
ರಕ್ತವನ್ನು ಅದು ಪೂರ್ಣವಾಗಿ ಹೊರದೂಡಲಾರದು. ಪರಿಣಾಮಗಳು ಎರಡು. 
ಮೊದಲಾಗಿ ರಕ್ತ ಎಡಹೃಶ್ಯುಕ್ಲಿಯಲ್ಲಿ ಉಳಿಯುವುದು. ಎರಡನೆಯದು, ಮಿದುಳು 
ಮೂತ್ರ ಜನಕಾಂಗಗಳು, ಸ್ವತಃ ಗುಂಡಿಗೆ ಇತ್ಯಾದಿ ದೇಹದ ಇಂಥ ಮುಖ್ಯ ಅಂಗ 
ಗಳಿಗೆ ರಕ್ತಪೂರೈಕೆ ಕಡಿಮೆ ಆಗುತ್ತ ಹೋಗಿ ಕೊನೆಗೆ ಪರಿಸ್ಥಿತಿ ಮಾರಕವಾಗಿ 
ಪರಿಣಮಿಸುವುದು. ಎಡಹೃತ್ಯುಕ್ಲಿಯಲ್ಲಿ ಉಳಿದುಕೊಳ್ಳುವ ರಕ್ತದಪರಿಮಾಣ ಹೆಚ್ಚಿ 
ದಂತೆಲ್ಲ ಅನುಕ್ರಮವಾಗಿ ಎಡಹ್ಪ ೃತ್ಯ್ಯರ್ಣ, ಫುಪ್ರೆ.ಸಗಳು, ಬಲಹ್ನ ೈತ್ಯು ಕ್ಲಿ, ಬಲಶೃತ್ವ ತೃಣ 
ಯಕೃತ್ತು, ಕೈಕಾಲುಗಳ ಅಭಿಧಮನಿಗಳು (ವೆಯ್ನ್ಸ್ಸ್ಸ್‌) -ಇವುಗಳಲ್ಲಿ ರಕ್ತ Kb 
ಕೊಳ್ಳು ವಂತಾಗುತ್ತ ಡಿ. ಈ ಅಸಹಜ ರಕ್ಕಶೆ*ಖರಣೆಯಿಂದ ವಿವಿಧ ಪರಿಣಾಮಗಳು 
ಉಂಟಾಗುತ್ತವೆ; ಉಸಿರಾಡುವುದು ಕಷ್ಟವಾಗಿ ದಮ್ಮು ಬಂದೆಂತಾಗುವುದು, ಉದರ 
ಶೂಲೆ, ಕಾಲೂತ ಇತ್ಯಾದಿ. ಒರಗಿ ಕಾಲುಗಳನ್ನು ಮೇಲೆತ್ತಿ ಕುಳಿತುಕೊಂಡರೆ 
ಇವುಗಳ ಬಾಧೆ ಕಡಿಮೆ ಆಗುವುದರಿಂದ ರೋಗಿ ಈ ಭಂಗಿಯಲ್ಲಿರಲು ಆಶಿಸುತ್ತಾನೆ. 
ಅಭಿಧಮನಿಗಳಲ್ಲಿ ರಕ್ತ ತುಂಬಿರುವುದರಿಂದ ರೋಗಿ ಬಿಶಿಚಿಕೊಂಡಿರುವುದಿಲ್ಲ. ಬದಲಾಗಿ 
ಒಂದು ತರ ನೀಲಿಗಟ್ಟಿ ನೊಂಡಿರುತ್ತಾನೆ. ಸಂಧಿವಾತಹೃ ದ್ರೋಗ ಬಾಲ್ಯದಲ್ಲೆ 
ಉಂಟಾದರೂ ಅದರ (NR ಪರಿಣಾಮವಾದ ಎಡಹ ತಕ್ಷ ಯ ಕುಸಿತ ಕಂಡು 
ಬರಬೇಕಾದರೆ. ಬಲು ಕಾಲವಾಗಬೇಕು. ಬಹುಶಃ ನಡುವಯಸ್ಸಿ ನಲ್ಲಿ ಗುಂಡಿಗೆಯ 
ವೈಫಲ್ಯ ವ್ಯಕ್ತ ವಾಗುತ್ತದೆ. ಹಾಗೆ ಕುಸಿತ ಪ್ರಾರಂಭವಾದೆಮೇಲೂ ಅದು ಮಾರಕ 
ಸ್ಥಿ ತಿಯಾಗಿ ಪರಿಣಮಿಸುವುದು ಬಲು ನಿಧಾನವಾಗಿಯೇ. ಹೈ ದಯಾಘಾತದಲ್ಲಿಯಂತೆ 
ಹಠಾತ್‌ ಮರಣವನ್ನು ಉಂಟುಮಾಡುವ ಸಿ ತಿಯಲ್ಲ, ಆಜನ್ಮ ಹೃದ್ರೊ ಗಸಿ ತಿಗಳ 
ಚಿಕಿತ್ಸೆಯಂತೆಯೇ ಸಂಧಿವಾತ ಹೃದ್ರೋಗದ 'ಕೋಗಯುಕ್ತ ಕವಾಟಿಗಳನ್ನು ಶಸ್ತ್ರ ಕ್ರಿಯೆ 
ಯಗ ದುರಸ್ತಿ di. ದುರಸ್ತಿ ಮಾಡಲು ಸಾಧ್ಯವಾಗದೇ ಇದ್ದ ಕೆ ಡಿ 
ಅದು ಅನುಪಯುಕ್ತ ವೆನಿಸಿದರೆ ಕೃತಕ ಕವಾಟದ ಅಳವಡಿಕೆ ಇಲ್ಲವೇ ಬೇಕೆ ಜೀವಂತ 
ಕವಾಟದ ನಾಟ ಇಂಥ ಶಸ ಚಿಕಿತ್ಸಾ ಕ್ರಮಗಳೂ ರೂಢಿಯಲ್ಲಿವೆ. 

ಫರಂಗೀರೋಗದ ಹೃದ್ರೋಗ (ಸಿಫಿಲಿಟಕ್‌ ಹಾರ್ಟ್‌ ಡಿಸೀಸ್‌) : ಫರಂಗೀರೋಗ 
ಅಥವಾ ಸಿಫಿಲಿಸ್‌ ಎಂಬ ಲೈಂಗಿಕರೋಗದ ಪರಿಣಾಮವಾಗಿ ಅನೇಕ ವರ್ಷಗಳು 
ಕಳೆದ ತರುವಾಯ . ನಡುವಯಸ್ಕರ ಗುಂಡಿಗೆಯ ಕ್ರಿಯೆಗೆ ಧಕ್ಕೆಯಾಗಬಹುದು. 
ಸಾಮಾನ್ಯವಾಗಿ ವ್ಯಕ್ತಿಗೆ 35 ವರ್ಷಗಳು' ಕಳೆದ ಮೇಲೆ ವ್ಯಕ್ತವಾಗುವ ಈ ರೋಗ 
ಹೆಂಗಸರಿಗಿಂತ ಗಂಡಸರಲ್ಲಿ ಹೆಚ್ಚು. ಸೋಂಕು ಬಲುಕಾಲಕ್ಕೆ ಹಿಂದೆ, ಕಡೆಯಪಕ್ಷ 
8-9 ವರ್ಷಗಳ ಹಿಂಜಿ, 'ಅಂಟಿದ್ದು ರೋಗ ಆ ತರುಣದಲ್ಲಿ ಕೆಲವು ಪರಿಣಾಮಗಳನ್ನು 
ಉಂಟುಮಾಡಿ ಅನಂತರ ಯಾವ ತೊಂದರೆಯನ್ನೂ ಕೊಡದೆ ಅಡಗಿ ಕುಳಿತಿರುತ್ತದೆ. 
ವ್ಯಕ್ತಿಗೆ ತಾನು ಹಲವು ವರ್ಷಗಳ ಹಿಂದೆ ಸಿಫಿಲಿಸ್ಸಿನಿಂದ ನರಳಿದ್ದುದು ಮರೆತೇ. 
ಹೋಗಿರಬಹುದು. ಅಂತೂ ಹಾಗೆ ಅಡಗಿ ಕುಳಿತಿರುವ ಸೋಂಕು ಕೆರಳಿ ಉಂಟು 


೧೦೪ ನಿಜ್ನಾನ' ಕರ್ಕಾಟಕ ` 
ನಿ ಈ 


NBS ಪಠೌಲ್ಯಗಳು ಬಹಳ ಕರಾರುವಾಕ್ಕೆಂದು ಹೇಳಲು ಇರುವು ಕಾರಣ 

ಅಲ್ಲಿನ : ವಿಜ್ಞಾನಿಗಳು ಉಷ್ಣ ವಿಕಾಸ “ಮತ್ತ, ಉಷ್ಣ ಅಣು ಒತ್ತ ಡಗಳಿಂದ 

"ಉಂಟಾಗುವ ಪರಿಣಾಮಗಳನ್ನು ಕನಿಷ್ಠಗೊಳಿಸಿದುದೆ ಆಗಿದೆ. ಈ ವಿಜ್ಞಾ ನಿಗಳಂ 

ಅಲ್ಯೂನಿಂನಂ ಫಘನೀಕರಿಸುವ ಮತ್ತು ಚಿನ್ನದ ಬಿಂದುಗಳನ್ನು ನಿರ್ಧರಿಸಲು 

ಸನ್ನದ್ಧರಾಗಿದ್ದಾರೆ. ಇದರಿಂದ 1885ನ ಒಂದು ಹೊಸ ಪಾಠಾಂತರವನ್ನ್ನ 
ತಯಾರಿಸಲು ಸಹಾಯವಾಗುತ್ತ ಜೆ. 

(PSs today, Dec. 1976} 


ಣ್ಣ ಉತ್ತ ಮ ಸಂಶೋಧನೆಗೆ ಚಿನ್ನ ದ ಪದಕ 


1976ರಲ್ಲಿ ಭಾರತೀಯ ಲೋಹಗಳ ಸಂಸ್ಥೆ ಯ. ನಡವಳಿಕೆಯಲ್ಲಿ (Transa- 


ctions of the Indian Institute of Metals, 29, 83, 1976) ಪ್ರಕಟವಾದ 
ಅಯಸ್ಸೇತರ ಗುಂಪಿನ ಅತ್ಯುತ್ತ ಮ ಸಂಶೋಧನ ಲೇಖನಕ್ಕೆ ಮೀಸಲಾದ ಬಿನಾನಿ 
ಚಿನ್ನ ದ ಪದಕ ಬೆಂಗಳೂರಿನ . ತಾತಾ ವಿಜ್ಞಾ ನ, ಮಂದಿರದ ರಾಸಾಯನಿಕ -ಲೋಹ 
ವಿಜ್ಞಾನಿ ಡಾ| ಜಿ. ಎನ್‌, ಕೆ. ಅಯ್ಯ ಗಾಗ ಅವರಿಗೆ ಲಭಿಸಿದೆ, ಕೋಬಾಲ್ಟಿ ಕ್‌ 
ಆಕ್ಟ ಪಡನ್ನು (Co, 0.) ಅರಜನಕದಧಿ ಕೋಬಾಲ್ಟ್‌ ಲೋಹಕ್ಕೆ ಇಳಿಸುವ ಕ್ರಿ ಬ 
ಗತಿಯ ಸಂಶೋಧನೆಯ ಫಲವನ್ನು ತಿಳಿಸುವ ಲೇಖನ 1 K 
ಡಾ|| ಅಯ್ಯಂಗಾರ್‌ ಅನರು ಇಂಗ್ಲೆಂಡ್‌ ಮತ್ತು ಅಮೆರಿಕ ಜೀಸಗಳಲ್ಲಿ ಬ 

ವ್ಯಾಸಂಗ ಮತ್ತು ಸಂಶೋಧನೆ: ನಡೆಸಿದ್ದಾ ಕೆ. «« ಹಿಂದೆ ನಮ್ಮ ದೇಶದಲ್ಲಿ ಲೋಹ 
ವಿಜ್ಞಾನ ಅತ್ಯಂತ ಮೇಲ್ಮಟ್ಟದಲ್ಲಿತ್ತು. ಇದಕ್ಕೆ. ಸಾಕ್ಷೀಭೂತವಾಗಿ ಅಶೋಕನ 
ಶಾಸನವನ್ನು ಹೊತ್ತ . ಕಬ್ಬಿಣದ ಕಂಬ, ನಿಂತಿಜೆ.. ಮತ್ತೆ ನಾವು ಆ ಉನ್ನತಿಯನ್ನು 
ಪಡೆಯಬೇಕು *, ಎಂದು ಆ ಹೇಳುತ್ತಾ ಕೆ ಆದಿಸೆಯಲ್ಲಿ ಅವರು ಯಾವಾಗಲು 
ದುಡಿಯುತ್ತಿ ದ್ದ್ದಾ ಕ್ಲೈ. ಅವರಿಗೆ ದೊರೆತ ಚಿನ್ನದ ಪದಕ ನಮ್ಮ ದೇಶ ಲೋಹ ವಿಜಾ. ನನದ 
ಬೆಳವಣಿಗೆಯಲ್ಲಿ ಸ ಸ್ಥಾ ಪಿಸಿದ ಒಂದು ಸು ುಲಿಕಣ್ಣು, 

ಜ್‌ ಸ ತ್ನ ಎಚ್‌. ಎಸ್‌. 


\ 


8. ನೊಬೆಲ್‌. ಬಹುಮಾನಗಳು | 

ಭೌತವಿಜ್ಞಾನದ 1976ರ ನೊಜಿಲ್‌, ಬಹುಮಾನವನ್ನು ಸ್ಥಾ ೂನ್‌ಫರ್ಡ್‌ 
ವಿಶ್ವವಿದ್ಯಾ ನಿಲಯದ ಬರ್ಟನ್‌ ರಿಖ್ಬರ್‌'' ಸ ಮೆಸಾಚಂಸೆಟ್ಟು. ಇನ್ಸ್‌ 
ಟ್ಯೂಟ್‌ ಆಫ್‌ ಟಿಕ್ನಾ ಲಜಿಯ ಸ್ಯಾಮ್ಯಾಅಲ್‌: ನು. ಸಿ. ಔಂಗ್‌ ಅವರೂ: ಹಂಚಿ 
" ಕೊಡಲಾಗಿದೆ. ಇವರಿಬ್ಬ ರೂ ಹೆಚ್ಚು 'ಕಡವೆಂ: ಟಾ ಆದರೆ ಸ್ವತಂತ್ರವಾಗಿ, 
ವಿಶೇಷ" ಮಹತ್ವ ಉಳ್ಳ RE ಹೊಸ ಮೂಲಕಣವನ್ನು ಕಂಡಂರಹಿಡಿದರು.. 


ರಸಾಯನನಿಜ್ಞಾನದ' ಬಹುಮಾನವನ್ನು: ಬೋರೇನ್‌'ಗಳೆಂಬ - ಜೊರಾನ್‌ 


[wt 


ಗುಂಡಿಯ ರೋಗಗಳು | ೨೭ 


ಹೈ ದ್ರೋಗದಲ್ಲಿಯಂತೆಯೇ. ಇಂಥ ಹೈ ಡಹ್ರೋಗವನ್ನು ತಡೆಯಲು ಇರುವ ದಾರಿ. ವ್ಯಕ್ತ. 
ನಿಯಮಿತ ಆಹಾರಸೇವನೆ ಉದ್ರೆ (ಕಪಂಸ್ಥಿ ತಿಗಳ ವರ್ಜನೆ ಮುಂತಾದ ಆಚರಣೆಗಳಿಂದ 
ರಕ್ತದ ಒತ್ತಡದ ಆಧಿಕ್ಯ ವನ್ನು ಸಡನೆಮಾಡುವುಡು. ಉಪು ಪ್ಪ್ಪ ಹಾಗೂ ಪಾನೀಯಗಳ 
ಸೇವನೆಯನ್ನು ನ. ಮಾಡಿದರೆ ಒಳ್ಳೆ ಯದು ಎನ್ನಿಸಿದೆ. ಅತಿ ಶ್ರಮವೆನಿಸುವ 
ಲಸಗಳನ್ನು ನಿರಂತರವಾಗಿ ಫಿ ಅತಿ ಮದ್ಯಪಾನ, ಅತಿ ಮನಃಕ್ಲೇಶ, 

ಅತಿ ಸಂಭೋಗ-ಇವು ರಕ್ತದ ಒತ್ತಡದ ಆಧಿಕ್ಯಳ್ಕೆ ಸಾಮಾನ್ಯ ಕಾರಣಗಳೆಂದು ಬಲು 
ಕಾಲದಿಂದಲೂ ತಿಳಿಯಲಾಗಿದೆ. ಇದರಿಂದ ರಕ್ತದ ಒತ್ತಡವನ್ನು ಹೇಗೆ ಹತೋಟಿಯಲ್ಲಿ 
ಇಟ್ಟು ಕೊಳ್ಳ ಬಹುಜಿಂಬುದು ತಿಳಿದದ್ದೇ... ರಕ್ತದ ಒತ್ತಡ ಅಧಿಕವಾಗಿ ಮುಂದು 
ವರಿಯುತ್ತಲೇ ಇದ್ದಕಿ ಔಷಧೋಪಚಾರಗಳಿಂದ, ಅಗತ್ಯವೆನಿಸಿದರೆ ಸೂಕ್ತ ಶಸ್ತ್ರಕ್ರಿಯೆ 
ಯಿಂದ ಒತ್ತಡವನ್ನು ತಹಬಂದಿಗೆ ತರುವುದು ವೈದ್ಯರಿಗೆ ತಿಳಿದೆ ವಿಷಯ. ಅವರ 
ಸಲಹೆಯಂತೆ ಚಿಕಿತ್ಸೆಗೆ ಒಳಗಾಗಿ ಇಂಥ ಹೃದ್ರೋಗವನ್ನು ತಡೆಯಬಹುದಾಗಿದೆ. 

ಗುಂಡಿಗೆಯ ಮಿಡಿತದ ತಾಳಗತಿಯಲ್ಲಿ ವೈಪರೀತ್ಯ ಗಳು ಕಂಡುಬರುವ ಗುಂಡಿಗೆ 
ಕೋಗಸ್ಥಿ ತಿಗಳನ್ನು ಬೇರೆಡೆ ವಿವರಿಸಿದೆ (ನೋಡಿ: ಕಸ್ತೂರಿ-ಜನವರಿ 1976 “ ನಾನು 
ನಂಜಪ ಗೆ ಗುಂಡಿಗೆ ”).. ಆರೋಗ್ಯವಾಗಿರಶಿವ ವ್ಯಕ್ತಿಗಳಲ್ಲಿ ಕೆಲವುವೇಳೆ ಇದ್ದ ಕ್ಳಿದಂತೆ 
ಗುಂಡಿಸೆಯ' ಮಿಡಿತ ಜೋರಾಗಿ ಡವಡವಗುಟ್ಟು ವುದು, ಉಸಿರು ಮೇಲೆಹತ್ತಿಬಂದಂ 
ತಾಗುವುದು, ಗುಂಡಿಗೆಯ ಸ್ಟ ಳದಲ್ಲಿ ಸವಿವರ ಆ ಶ್ರಮದಿಂದಲೂ ಅತಿ 
ಆಯಾಸವಾಗುವುದು, ಕಣ್ಣು ಕತ್ತಲೆಬಂದು ಜ್ಲಾ ಸ್ಲಿನತಪ್ಪಿ ನ ಕಂಡು 
ಬಂದು, ಇದು ಹೈ ದೆಯಾಘಾತ ಪ್ರ ಪ್ರಸಂಗವಿರಬೇಕು ಎಂದನ್ನಿಸಿ ವ್ಯಕ್ತಿಗೆ ಗಾಬರಿಯಿಂದ 
ಕೈಕಾಲು Fda ಇಂಥ ಸ್ಥಿತಿಗಳಲ್ಲಿ ಈ ಲಕ್ಷಣಗಳಿಗೆ ಬಹುಶಃ ಗುಂಡಿಗೆರೋಗ 
ಕಾರಣವಲ್ಲ. ಆದರೆ ನಿಜವಾದ ಹಣ ಯಾವುದೋ ತಿಳಿಯದು. ಇವು ಎಂದೂ 
ಮಾರಕಸ್ಥಿ ತಿಗಳಲ್ಲ ಎಂಬುದು ಗಟ್ಟಿ. ಇದನ್ನು ಅರಿತು ವ್ಯಕ್ತಿ ವೆ ೈದ್ಯೃ ದ್ಯನೊಡನೆ ಸಹಕರಿಸಿ 
ಅನನ ಸಲಹೆಯಂತೆ ಬದಲು ನಡೆಬಂಕೆಗಳನು ಸ ರೂಢಿಸಿಕೊಂಡರೆ ಪರಿಹಾರ ಹೊರಕೀತು. 
ಆದರೆ ವ್ಯಕ್ತಿ ಸಹಕರಿಸುವುದೂ ಇಲ್ಲ; ವ್ಯಕ್ತಿಯ ಈ ವಿಲಕ್ಷಣ ವ್ಯಾಧಿಗೆ ಪರಿಹಾರವೂ 
ಅನೇಕ ವೇಳೆ ಇಲ್ಲ. ವ್ಯಕ್ತಿ ತಾನು ಹೃದ್ರೋಗಿ ಎಂದು ಭ್ರಾಂತಿಸಟ್ಟಿದ್ದಾನೆ ಎಂದು 
ಪ್ರಾರಂಭದಲ್ಲೆ ಉದಾಸೀನ ಮಾಡಬಾರದು. ಪರೀಕ್ಷೆಯಿಂದ ಗುಂಡಿಗೆಯ ಸ್ಥಿತಿ 
ತೃಪ್ತಿದಾಯಕವಾಗಿದೆ ಎಂದು ತಿಳಿದುಕೊಳ್ಳ ಬೇಕಾದುದು ಅಗತ್ಯ. 

ಕೆಲವು ಸಂದರ್ಭಗಳಲ್ಲಿ ಗುಂಡಿಗೆ ಇದ್ದ ಕೈಿದ್ದಂತೆ ಸ್ಥ ಸ್ಥ ಗಿತವಾಗಬಹುದು. ಆದಷ್ಟು 
ಕೂಡಲೇ ಗುಂಡಿಗೆಯನ್ನು ಪ್ರ ಜೋದಿಸಿ ಪುನಃ ಅದು ಟ್‌ ಪ್ರವಾಗಿ ಮಟಟ 
ಮಾಡದಿದ್ದರೆ ಈ ಸ್ಥಿತಿ ಮಾರ್‌ ಎನು ಸ್ಟಿವುದು ವ್ಯಕ್ತ. ಗುಂಡಿಗೆಯ ಮಿಡಿತ ಸಿಂತು 
ಹೋದಾಗ ಉಸಿರಾಟವೂ ಸಾಮಾನ್ಯವಾಗಿ ನಿಂತುಹೋಗುತ್ತದೆ. ಆದರೆ ಉಸಿರು 
ನಿಂತಾಗ ಗುಂಡಿಗೆಯೂ ಸ್ಥಗಿತವಾಗಿರುವುದೆಂದೇನೂ ಇಲ್ಲ ; ಉದಾಹರಣೆಗೆ ನೀರಿನಲ್ಲಿ 
ಮುಳುಗಿ ಉಸಿರು ನಿಂತಾಗ. ಗುಂಡಿಗೆಯೂ ಮಿಡಿಯುವುದನ್ನು ನಿಲ್ಲಿಸಿದರೆ ಕೂಡಲೆ 


೨೮ ವಿಜಾ ನ ಕರ್ಣಾಟಕ 
೧ 


ಅದು ಉಪಸ್ಥಿತವಾಗಿರುವ ಎದೆ ಭಾಗವನ್ನು ಪ್ರಥಮಚಿಕಿತ್ಸಕ ಸಾಕಷ್ಟು ಜೋರಾಗಿ . 
ಒತ್ತಿ ಗುಂಡಿಗೆಯನ್ನು ಪ್ರಚೋದಿಸಿ ಅದು ಮಿಡಿಯುವಂತೆ ಮಾಡಬೇಕು. 

ನಂಜಪ್ಪ (ಅಥವಾ ಹೊನ್ನಮ್ಮ ) ಎನ್ನುವ ಮಾನವಯಂತ್ರವನ್ನು ಗರ್ಭಸ್ಥ 
ಸ್ಥಿ ತಿಯಿಂದ ಸಾವಿನತನಕ ನಿರಂತರವಾಗಿ ನಡೆಸಿಕೊಂಡು ಹೋಗುತ್ತಿರುವ ಗುಂಡಿಗೆ, 
ರೋಗಗ್ರಸ್ತವಾದರೆ ಅದನ್ನು ಲಘುವಾಗಿ ಪರಿಗಣಿಸಬಾರದು. ಗುಂಡಿಗೆ ಅಥವಾ 
ಅದರ ಸನಿಹದಲ್ಲಿ ಯಾವುದೇ ಅಹಿತಕರ ಅನುಭವವಾದರೂ ಅದನ್ನು ಒಡನೆ ತಜ್ಞ ರಿಂದ 
ಪರೀಕ್ಷೆ ಮಾಡಿಸಿ ಅವರೆ ಸಲಹೆಯಂತೆ ಪರಿಸ್ಥಿ ತಿಯನ್ನು ನೆಟ್ಟಗೆ ಮಾಡಿಕೊಳ್ಳುವುದು 
ಅಪೇಕ್ಷಣೀಯ. ರೋಗಿಷ್ಠ ಗುಂಡಿಗೆಗೆ ಯೋಗ್ಯಚಿಕಿತ್ಸೆ ಹಾಗೂ ವಿಶ್ರಾಂತಿಯ 
ಅಗತ್ಯವನ್ನು ನಂಜಪ್ಪ ಸ್ವತಃ ತಿಳಿದು ಒದಗಿಸದಿದ್ದರೆ ಅದು ತಾನಾಗಿಯೇ ವಿಶ್ರಾಂತಿ 
ಯನ್ನು ಅವನ ಮೇಲೆ ಬಲಾತೃರಿಸುವುದಂತೂ ಖಂಡಿಶ ; ಆದರೆ ಆಗ ನಂಜಪ್ಪ ಮಾತ್ರ 
ಚಿರವಿಶ್ರಾಂತಿಯನ್ನು ಪಡೆದಿರುತ್ತಾನೆ. 


ಡಾಟ ಜಿ. ಸಂಜೀವಯ್ಯ 


ಕೆಂಪು ವರ್ಣಾತೀತ ಖಗೋಳವಿಜ್ಞಾನ 


ರಾತ್ರಿಯವೇಳೆ ನಾವು ಸ್ವಚ್ಛವಾದ ಆಕಾಶದ ಕಡೆ ನೋಡಿದರೆ ನಮಗೆ ಅನೇಕ 
ನಕ್ಷತ್ರಗಳು ಕಾಣಿಸುತ್ತವೆ. ಅನೇಕವೆಂದು ಕಂಡರೂ ಎಣಿಸಿದರೆ ಕಣ್ಣಿಗೆ ಗೋಚರ 
ವಾಗುವ ನಕ್ಷತ್ರಗಳ ಸಂಖ್ಯೆ ಕೇವಲ ಐದು ಸಾವಿರ ಮಾತ್ರ. ಸ್ಕೂಲವಾಗಿ 
ಹೇಳುವುದಾದರೆ, ಕೇವಲ ನಮ್ಮ ಕಣ್ಣಿನ ಮೂಲಕ ಸಂಗ್ರಹಿಸಬಹುದಾದ 
ಬಾಹ್ಯ ವಿಶ್ವದ ಜ್ಞಾನವು ಅತ್ಯಲ್ಪ ವಾದಂದಾಗಿದೆ. ಕಣ್ಣಿಗೆ ಬೆಂಬಲ ಕೊಡತಕ್ಕ 
ಯಂತ್ರೋಪ ಕರಣಗಳನ್ನು ನಿರ್ಮಿಸಿ, ಅವುಗಳ: ಉಪಯೋಗದಿಂದ ಬಾಹ್ಯ 
ಜಗತ್ತಿನ ಜ್ಞಾ ನವನ್ನು ಹೆಚ್ಚಿಸಲು ಅಸ್ತಿಭಾರ ಹಾಕಿದವನು ಗೆಲಿಲಿಯೋ 
ಎಂಬಂದಂ ಎಲ್ಲರಿಗೂ ತಿಳದಿದೆ. ಹೆಚ್ಚಿನ pod ದೂರದರ್ಶಕಗಳು ಬಳಕೆಗೆ 
ಬಂದಮೇಲೆ ಕಣ್ಣಿನ ವೀಕ್ಷಣ ಶಕ್ತ ಯು. 6 ಲಕ್ಷಸಟ್ಟು. ಹೆಚ್ಚೆ ದಂತಾಯಿಂತು. 
ಕಣ್ಣಿಗೆ ಕಾಣುವ ಅತಿ ಮಸುಕಾದ ಆಕಾಶಕಾಯಕ್ಕಿಂತ 36, 000 ಕೋಟ ಪಟ್ಟೂ 
ವಂಸುಕಾಗಿರುವ ಕಾಯಗಳನ್ನು ಸೂಕ್ಷ್ಮಫಲಕ ಜೋಡಿಸಿದ ದೂರದರ್ಶಕಗಳ 
ಉಪಯೋಗದಿಂದ ಅಧ್ಯಯನ ಮಾಡಲು ಸಾಧ್ಯವಾಗಿದೆ. ಈ ರೀತಿಯ ಅಧ್ಯಯನ 
ವನ್ನೂ ದೃ ಡಕ್‌ ಖಗೋಳವಿಜ್ಞ್ಯಾ ನವೆಂದು ಕರೆಯುತ್ತೇವೆ. 

1937ಂಿಂದೀಚೆಗೆ ರೇಡಿಯೋ ಖಗೋಳವಿಜ್ಞಾನವೆಂಬ' ಹೊಸ ಶಾಖೆ. 
ಯೊಂದು ಬೆಳೆದಿದೆ. ಇದರ ಫಲವಾಗಿ ರೇಡಿಯೋ ಅಲೆಗಳನ್ನು ಪ್ರಸರಿಸುವ 
ನಕ್ಷತ್ರ ಸದೃಶಕಾಯಗಳ ಇರುವಿಕೆಯು ನಮಗೆ ಗೊತ್ತಾಗಿದೆ. ಇವುಗಳಲ್ಲಿ 
ಕ್ರಾಸಾರ್‌ಗಳು ಮತ್ತು ಪುಲ್ಬಾರ್‌ಗಳು ಎಂಬ ಎರಡು ಬಗೆಯುಂಟು. ಇವುಗಳ 
ಅಧ್ಯಯನವು ವಿಶ್ವಸ್ವರೂಪದ ಬಗೆಗೆ ಅನೇಕ ಮಹತ್ತರವಾದ ಮಾಹಿತಿಗಳನ್ನು - 
ಒದಗಿಸುತ್ತಿದೆ. 

ಕಳೆದ ದಶಕದಲ್ಲಿ ವಿದ್ಯುತ್ಕಾಂತೀಯ ರೋಹಿತದ ಗ್ಯಾಮಕಿರಣ, ಎಕ್ಸ್‌- 
ಕಿರಣ, ಅತಿನೇರಿಳೆ, ಕೆಂಪು ವರ್ಣಾತೀತ ಮತ್ತು ಮಿಲಿಮಾಟರ್‌ ಅಲೆಯುದ್ದದ 
ಭಾಗಗಳನ್ನು ಹೆಚ್ಚು ಸಾಂಪ್ರದಾಯಿಕ ಕ್ಷೇತ್ರಗಳಾದ ದೃಕ್‌ ಮತ್ತು ರೇಡಿಯೋ 
ಖಗೋಳವಿಜ್ಞಾಾನಕ್ಕೆ ಸೇರಿಸಲಾಗಿದೆ. ಈಗ ಕೆಂಪು ವರ್ಣಾತೀತ ಖಗೋಳ 


೧೦೨ ವಿಜ್ಞಾನ ಕರ್ಣಾಟಕ 


ಸಂಶೋಧನಾಲಯದ ಯೋಜನೆ 1969ರಲ್ಲಿ ತಯಾರಾಯಿತು. ನಿರ್ಮಾಣ 
ಕಾರ್ಯ ` 1971ರ ಕೊನೆಗೆ ಪ್ರಾರಂಭವಾಯಿತು, ಮೊದಲ ಘಟ್ಟ ಪೂರ್ಣ 
ಗೊಂಡು 1975ರ ಏಪ್ರಿಲ್‌ ತಿಂಗಳಲ್ಲಿ ವೇಗೋತ್ಕ ರ್ಷ ಕಾರ್ಯಾಚರಣೆಗೆ ತೊಡ 
ಗಿತು. ಈಗ ಅಲ್ಲಿ 400 ಮಂದಿ ಕೆಲಸ ಕು ದ್ಹಾಕೆ; ಅವರಲ್ಲಿ 120 ಮಂದಿ 
ನಿಜ್ಞಾ ನಿಗಳಂ. ಅಲ್ಲಿ ನಡೆಯುವ ಸಂಶೋಧನೆಗಳು ಜರ್ಮನಿ ಮತ್ತು ಹೊರದೇಶದ 
ನಿಜಾ ನಗಳ ಸಹಯೋಗದಿಂದ ನಡೆಯುತ್ತವೆ... ಅತಿಭಾರ ಧಾತುಗಳನ್ನು 
ನಿಮಿ ಸಲು ಮತ್ತು ಅವುಗಳ ಗುಣವಿಶೇಷಗಳನ್ನು ಅಭ್ಯಾಸಮಾಡಲು ಅದ್ಯ 
ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. 

1 (Physics today, Sept. 1976) 

pe ಎಚ್‌. ಎಸ್‌. 
5.. ನಾಲ್ಕು ಬಣ್ಣ ಗೆಳೆ ಊಹೆ 
ಲಂಡನ್ನಿನ AT ಕಾಲೇಜಿನಲ್ಲಿ ಗಣಿತ ಸ್ನಾತಕೋತ್ತರ ವಿದ್ಯಾರ್ಥಿ 
ಆಗಿದ್ದ "ಫ್ರಾನ್ಸಿಸ್‌ ಗುತ್ರಿ ಎಂಬಾತ ಸಮತಲ ಭೂಪಟಿಪ್ಪಿ. ಬಣ್ಣ ಬಳಿಯುವ 
ಕೆಲಸದಲ್ಲಿ ಉದ್ಯೂಶ್ಮನಾಗಿದ್ದ (1854ರ ಅಂದಾಜು). ಇಂಗ್ಲೆಂಡನ್ನೂ ಒಳ 
ಗೊಂಡಿದ್ದ ಆ ಪಟದಲ್ಲಿ ಅಕೃಪಕ್ಕದ -ಯಾವ ಎರಡಂ ವಲಯಗಳಿಗೂ, ಅಂದರೆ 
ಉಭಯ ಸಾಮಾನ್ಯ ಗಡಿಗೆರೆ ಇರುವ ಯಾವ ಎರಡು ಪ್ರದೇಶಗಳಿಗೂ, ಒಂದೇ 
ಬಣ್ಣ ಬರದಂತೆ ಹೆಚ್ಚಲು ಕೇವಲ ನಾಲ್ಕು ಬೇರೆ ಬೇರೆ ಬಣ್ಣಗಳು ಇದ್ದರ ಸಾಕು 
ಎಂಬ ಅಂಶವನ್ನು ಅವನು ಗಮನಿಸಿದ. ' ಅನುಭವಜನ್ಯನಾದ ಈ ಸೂತ್ರವನ್ನು 
ಗುತ್ರಿ ಭೂಪಟಗಳ ಸಾರ್ವತ್ರಿಕ ಗುಣವಾಗಿರಬಹುದೇ ಎಂಬದಾಗಿ ಶಂಕೆಸಿದೆ. 
ಅಗಸ್ಟಸ್‌ ಡಮಾರ್ಗನ್‌ (1806-70 ಎಂಬ ಇಂಗ್ಲಿಷ್‌ ಗಣಿತವಿದ 1852ರ 
ಅಕ್ಟೋಬರ್‌ 23ರಂದು ವಿಲಿಯವರ್‌ ಹ್ಯಾಮಲ್ಪನ್‌ (1805-65) ಎಂಬ ಐರಿಶ್‌ 
ಗಣಿತೆನಿದನಿಗೆ ಬರೆದ ಕಾಗದದಲ್ಲಿ“ ನಾಲ್ಕು ಬಣ್ಣಗಳ ಊಹೆ "ಯನ್ನು ಉಲ್ಲೆ ೇಖಿಸಿ 
ತನ್ನ ಒಬ್ಬನಿದ್ಯಾರ್ಥಿ-, ಪ್ರಾ ಯಶಃ ಗಂತಿ ತಿಯನ್ನು ಕುರಿತೇ ಇರಬಹುದು, ಈ 
ಸಮಸ್ಯೆಯನ್ನು ಎತ್ತಿದಂದಾಗಿ ೬ ನಿರೂಪಿಸಿದ್ದೆ. ಅಲಿಗೆ ಇದಕ್ಕೆ ಸುಮಾರು ಒಂದೂ 
ಕಾಲು ಶತಮಾನದ ಇತಿಹಾಸ ಇದೆ ಎಂದಾಯಿತು. ಕ 

ಕ ನಾಲ್ಕು ಬಣ್ಣಗಳ ಊಹೆ ಯ ನಿರೂಪಣೆ ಹೀಗಿದೆ: ಅಕೃಪಕ್ಟುದ ಯಾವ 
ಎರಡಂ ವಲಯಗಳೂ ಒಂದೇ ಬಣ್ಣ ಪದವು ಆಗಿರದಂತೆ ಸಮತಲ ಭೂಪಟದ ವಿವಿಧ 
ವಲಯಗಳಿಗೆ ಹಚ್ಚಲು ಬೇ ಕಾಗುವ ಬಣ್ಣಗಳ ಕನಿಷ್ಮ ಸಂಖ್ಯೆ ನಾಲ್ಕು. ಇದಕ್ಕೆ 
ಸಮರ್ಪಕ ಗಣಿತಸಾಧನೆಯನ್ನು ಅಮೆರಿಕದ - ಇಲಿನಾರ್ಯ ನಿಶ್ವವಿನ್ಯಾಲಯದ 
ವೂಲ್ಫ್‌ ಗಂಗ್‌ ಹಾಕಿನ್‌ ಮತ್ತು ಕೆನೆತ್‌ ಅಸಲ್‌ ಎಂಬ ಗಣಿತ ವಿದ್ವಾಂಸರು 
ಪಡೆದಿರುವುದಾಗಿ (1976) “ಸೈಂಟಿಫಿಕ್‌ ಅಮೆರಿಕನ್‌”. ವರದಿ ಮಾಡಿದೆ 
(ಆಕ್ಟೋಬರ್‌ 1976ರ ಸಂಚಿಕೆ. . ೨. ಕ್ಕ ನ 


ಕೆಂಪು ವರ್ಣಾತೀತ ಖಗೋಳವಿಜ್ಞಾನ ` ೩೧ 


1.5 ಮಿಮಿ ನಡುವೆ, ಕೆಂಪುವರ್ಣಾತೀತ ಖಗೋಳನಿಜ್ಞಾನವು ರೇಡಿಯೋ 
ಖಗೋಳವಿಜ್ಞಾನದೊಡನೆ ನಿಲೀನಗೊಳ್ಳುತ್ತದೆ. ಭೂತಲ ವೀಕ್ಷಣೆಗಳು, 
ಕೊನೆಯಪಕ್ಷ ಎತ್ತರವಾದ ಶುಷ್ಕಸ್ಥಳಗಳಿಂದ, ಪುನಃ ಸಾಧ್ಯ ಮತ್ತು ಬೋಲೋ 
ಮಿಾಾಟರುಗಳು ಕ್ರಮೇಣ ಸುಸಂಗತ ರೇಡಿಯೋ ಗ್ರಾಹಕಗಳಿಗೆ ಎಡೆಮಾಡಿ 
ಕೊಡುವುವು. ಆದ್ದರಿಂದ ಪ್ರಾವರಿಖ್ಯವಾಗಿ ರೇಡಿಯೋ ಅಲೆಗಳಿಂದ ಗೋಚರಿ 
ಸುವವರೆಗೆ ಇಡೀ ಕೆಂಪುವರ್ಣಾತೀತ ರೋಹಿತವು, ಕಳೆದ ಕೆಲವು ವರ್ಷಗಳಲ್ಲಿ, 
ಖಗೋಳವಿಜ್ಞ್ಯಾನಿಗಳಿಗೆ ದೊರಕಿದೆ. 

5Sumಗಿಂತ ಕಡಿಮೆ ಅಲೆಯುದ್ದ ಗಳಲ್ಲಿ ಬಹುಪಾಲು ಪ್ರಕಾಶವಾದ ಕೆಂಪು 
ವರ್ಣಾತೀತ ಆಕರಗಳು ನಕ್ಷತ್ರಗಳು. ಇಷ ಮುಖ್ಯವಾಗಿ 1500-3000 ಕೆಲ್ವಿನ್‌ 
ಅಂತರದ ಮೇಲ್ಮೈ ತಾಪಗಳಲ್ಲಿರುವುವು. ಅಂದರೆ 6000 ಕೆಲ್ವಿನ್‌ ತಾಪದಲ್ಲಿರುವ 
ಸೂರ್ಯನಿಗಿಂತ ತಂಪಾಗಿರುವುವು. 5೬mಗಿಂತ ಲಾಂಬಿಕ ಅಲೆಯುದ್ದಗಳಲ್ಲಿ ಸಹಜ 
ನಕ್ಷತ್ರಗಳ ವಿಸರ್ಜನೆಯು ಕ್ರಮೇಣ ದುರ್ಬಲವಾಗುವುದು ಮತ್ತು ಇತರೆ ಬೇರೆ 
ರೀತಿಯ ಕಾಯಗಳು ಆಕಾಶದಲ್ಲಿ ಪ್ರಭಾವಯಖತವಾಗಿರುವುವು. ಇವುಗಳಲ್ಲಿ 
ಕೆಲವು ಅವುಗಳ ವೆಪ್ಫಿಯಿಂದ ಅಂತರ ನಕ್ಷತ್ರಾ ಕಾಶಕ್ಕೆ ದ್ರವ್ಯವನನ್ನಿ ಹೊರ 
ಚೆಲ್ಲುತ್ತಿರುವ ಹಳೆಯ ನಕ್ಷತ್ರಗಳು. ಆದರೆ ಅವುಗಳಲ್ಲಿ ಬಹುಪಾಲು ಅಂತರ. 
ನಕ್ಷತ್ರಾಕಾಶದಲ್ಲಿನ ಮಾಧ್ಯಮದಿಂದ ಹೊಸ ನಕ್ಷತ್ರಗಳು ಎಲ್ಲಿ ಘನೀಕೃತ 
ಗೊಳ್ಳು ತ್ತಿರುವುದೆಂದು ನಂಬಿಕೆಯಿರುವುದೊ ಆ ನಮ್ಮ ಅಂತರಗಂಗೆಯ ಸುರುಳಿ: 
ಭಾಹಂಗಳಲ್ಲಿರುವುವು. 

ಆಕಾಶದ ಕೆಂಪುವರ್ಣಾತೀತ ಕಾಯಗಳಿಗೆ ಕಾರಣವಾದ a 
ಒಂದು ಹೊರಚೆಲ್ಲುವ ಕಾರ್ಯನಿಧಾನನಿಲ್ಲ. ಕೆಲವು ಕಾಯಗಳು, ಬೇರೆ 
ಅಲೆಯಂದ್ಧ ಗಳಿಗೆ ಯಾವುದು ಕಾರಣವೊ ಅದೇ ಕಾರ್ಯವಿಧಾನದಿಂದ, ಕೆಂಪು 
ವರ್ಣಾತೀತ ರಶ್ಮಿಯನ್ನು ಹೊರಚೆಲ್ಲುವುವು. ಬೇರೊಂದು ವಿಸರ್ಜನಾಕಾರ್ಯವು 
ಹೀಗಿದೆ: ಅನೇಕ ವರ್ಷಗಳ ಹಿಂದೆ: ದೂರದ ನಕ್ಷತ್ರಗಳಿಂದ ಬರುವ ಬೆಳಕಿನ 
ಕೃಶವಾಗುವಿಕೆ ಮತ್ತು ಕೆಂಪಾಗುವಿಕೆಗಳ ಅಧ್ಯಯನದಿಂದ ಅಂತರ ನಕ್ಷತ್ರೀಯ 
ಧೂಳಿನ ಕಣಗಳ ಇರಂವಿಕೆಯು ತಿಳಿಯಿಂತು. ಆಕಾಶಗಂಗೆಯ ಬಹುಭಾಗಗಳಲ್ಲಿ 
ಈ ಕಣಗಳ ಸಂಖ್ಯಾ ಸಾಂದ್ರತೆ ಮತ್ತು ತಾಪ ಬಹಳ ಕಡಿಮೆ. ನಕ್ಷತ್ರವೊಂಡರ 
ಹತ್ತಿರವಿರುವ ಕಣಗಳು ಅನೇಕ ಶತಕೆಲ್ವಿನ ತಾಪಗಳಿಗೆ ಕಾಯಿಸಲ್ಪಡುವುವು. 
ಆಗ ಅವು ಹೆಚ್ಚು ಶಕ್ತಿಯುತವಾದ, ಅದರಲ್ಲಿಯೂ ಹೆಚ್ಚು ಸಂಲಭವಾಗಿ.: ವೀಕ್ಷಿ 


[SS 
ಸಲು ಸಹಾಯವಾಗುವ ಕಡಿಮೆ ವರ್ಣಾತೀತ ಅಲೆಯಂದ್ಧ ಗಳನ್ನು ವಿಸರ್ಜಿ 


ಸುವುವು. , 
ಧೂಳಿನ ಮೇಘೆವೊಂದು ಪತ್ತೆ ಹಚ್ಚಬಹುದಾದ ಕೆಂಪುವರ್ಣಾತೀತ ಆಕರ 
ವಾಗಲು ಅಂತರ ನಕ್ಷತ್ರೀಯ ಆವರಣದ ಸರಾಸರಿಗಿಂತ ಅದು ಹೆಚ್ಚು ಶಾಖ 


0೦೦ ವಿಜ್ಞಾನ ಕರ್ಣಾಟಿಕ 


ಬಂಡೆಗಳಾಗಿರುವಂತೆ ತೋರುತ್ತವೆ. ಆದರೆ ಹೆಸಿರಚಂದ್ರಗಳಾದ ಗ್ಯಾಥಿವಿಂಡ್‌ 
ಮತ್ತು ಕ್ಯಾಲಿಸ್ಟೊ ನೀರು, ಮಂಜುಗಡ್ಡೆ ಮತ್ತು ಬಂಡೆಗಳಿಂದ ತುಂಬಿವೆ. 

(11) ಭೂಮಿಯಂತೆ ಇದು ಧ್ರುವಗಳ ಬಳಿ ಚಪ್ಪಟಿಯಾಗಿಯೂ (= 
66, 613 ಕ.ನೀ), ಸಮಭಾಜಕವೃತ್ತದ ಬಳಿ ಉಬ್ಬಿಕೊಂಡೂ (10-171, 
400 ಕ. ನೀ) ಇದೆ. 

(1೪) ಭೂಮಿಯಂತೆ ಇದು - ಕೂಡ ಎರಡು ವಿಕಿರಣ ಪಟ್ಟಿಗಳನ್ನು 
ಹೊಂದಿದೆ. 

(೪) ಇದರ ತಾಪ-- 13070 

(೪1 ಇದರ ಅನಿಲಮಂಡಲದಲ್ಲಿ ಅಮೋನಿಯ, ಮೀಥೇನ್‌, ಜಲಜನಕ 
ಮತ್ತು ನೀರಿನ ಆವಿ ಇನೆ. ಸೂರ್ಯನಲ್ಲಿರುವಂತೆ ಇದರಲ್ಲೂ. ಯಥೇಚ್ಛವಾಗಿ 
ಹೀಲಿಯಂ ಇದೆ. 

(೪11) ಇದು ಮೆಲ್ಮೈ ಕಾಂತಕ್ಷೇತ್ರವನ್ನು (4 ಗೌಸ್‌) ಹೊಂದಿದೆ. 

(viii) ಕೆಲವು ತಿಂಗಳುಗಳ ಹಿಂದೆ ಇದರ ಹದಿಮೂರನೆ ಉಪಗ್ರಹವನ್ನು 
ಪತ್ತೆ ಮಾಡಲಾಯಿತು. : 
(x) ದಕ್ಷಿ ಕ್ಷಿಣಾರ್ಥಗೋಳದಲ್ಲಿ ಕಾಣಿಸುವ ದೈತ್ಯ ಕೆಂಪುಕಲೆಯ ರಹಸ್ಯ 
ಈಗ ಬಯಲಾಗಿದೆ. ಇದು 40,000 *ಿ.ವಿೀ. ry ಮತ್ತು 10.000 
ಕಿ.ಮೀ. ಅಗಲವಾಗಿರುವ ಸುಂಟರಗಾಳಿ. ನೂರಾರು ವರ್ಷಗಳಿಂದ ಇದ್ದಂತೆಯೆ 
ಇರಲು ಇದಕ್ಕೆ ಬೇಕಾದ ಶಕ್ತಿಯ ಪೂರೈಕೆ ಗ್ರಹದ ಒಳಶಾಖದಿಂದ ಆಗುತ್ತಿ ರ 


ಬೇಕು. ಗಿ ೯ 
(Everyman’ Science, Oct. Nov. 1976) 


3. ಫೋಬಸ್‌ ಮತ್ತು ಡೀಮಂಸ್‌ 

“ ಭೂವಿಂಗೆ ಒಂದು ಚಂದ್ರ ಇದೆ. ಗುರುವಿಗೆ. ನಾಲ್ಕು ಚಂದ್ರಗಳಿವೆ. 
ಆದುದರಿಂದ ಇವುಗಳ ನಡಂವೆ ಇರುವ ಮಂಗಳಕ್ಕೆ ಎರಡು ಚಂದ್ರ ಗಳಿರಜೇಕು 4 
ಎಂದು ತರ್ಕಿಸಿದ್ದ ಖಗೊಳನಿಜ್ಞಾ ಥಿ ಕೆನ್ಗ ರ್‌. 5 ತರ್ಕವನ್ನು. ಜೊನಾಥನ್‌ 
ಸ್ವಿಫ್ಟ್‌ ಮತ್ತು "ವಾಲ್ಟರ್‌ ಮತ್ತಿ 'ಥ್ರನಿಸಿದರಾದರು 'ಅದಠಿ 1877ರ ವರೆಗು 
ತರ್ಕದಾಗಿಯೆ ಉಳಿಯಿತು. ಆ ವರ್ಷ ಅಮೆರಿಕ ದೇಶದ ಯಾನನೀಕ್ಷಣಾಲಯದ 
ಅಸಫ್‌ಹಾಲ್‌ ಎಂಬಾತ ಎರಡು ಉಪಗ್ರಹೆಗಳನ್ನೂ ಒಟ್ಟಿಗೆ ಸತ್ತೆ ಹಚ್ಚಿದ. 
ಕೋಮ್‌: ಪುರಾಣಗಳ ಬಗ್ಗೆ `ಅವಸಿಗಿದ್ದ ಮಮತೆಯಿಂದ ಉಪಗ್ರ ಹೆರಳಿಗೆ 
ಫೋಬಸ್‌ (ಭಯ) ಮತ್ತು ಡೀಮುಸ್‌ (ಭಯಂಕರ) ಎಂದು ನಾಮಕರಣ 
ವಾಖಿಂತು. ತ ಡ್ಡ ಸಭ 


ಕೆಂಪು ವರ್ಣಾತೀತ ಖಗೋಳವಿಜ್ಞಾನ ೩ 


ಇಲ್ಲಿಯವರೆಗೂ ಬಹು ಅಧ್ಯಯನಗಳು ದೊಡ್ಡದಾದ ಹೆಚ್ಚು ಪ್ರಕಾಶಮಾನ 
ನಕ್ಷತ್ರಗಳು ರೂಪುಗೊಳ್ಳುತ್ತಿರುವ ಸ್ಥಾನಗಳಿಗೆ ಮಾತ್ರ ನಿರಾಸಲಾಗಿನೆ. 
ಸೂರ್ಯನಂತಹ ಚಿಕ್ಕನಕ್ಷತ್ರಗಳ ಸ್ವರೂಪದ ನಮ್ಮ ತಿಳಿವಳಿಕೆ ಇನ್ನೂ ಪರಿ 
ಪೂರ್ಣಕ್ಕೆ ಬಲುದೂರದ್ಲಿದೆ. 

ನಮ್ಮ ಆಕಾಶಗಂಗೆಯ ಅತ್ಯಂತ ಪ್ರಕಾಶಮಾನವಾದ ಕೆಂಪುವರ್ಣಾತೀತ 
ಆಕರಗಳಲ್ಲೊ ಂದು ಅದರ ನ್ಯೂಕ್ಲಿಯದಲ್ಲಿದೆ. ಸುರುಳಿ ಬಾಹುಗಳಲ್ಲಿ ನಕ್ಷತ್ರ 
ರಚನೆಯ ಸ್ಥಾನಕ್ಕೆ ಸ್ವಲ್ಪ ಹೋಲಿಕೆಯನ್ನು ಈ ಆಕರವು ಪಡೆದಿದೆ. ಆದರೆ 
ಬೇರೆಯೇ ಆದ ಹ ಭಜನ ಟನದರ ಸು ಬಹೆದು; ಒಂದು 
ಊಹೆಯೆಂದರೆ ಬೃಹತ್‌: ಕಪ್ಪು ಬಿಲವೊಂದರ a: ಪ್ರಚ್ಛನ್ನ ಭಾವಿಯೊಳಕ್ಕೆ 
ನಕ್ಷತ್ರ ಗಳಂ ಬಿದ್ದಾ ಗ ಬಿಡುಗಡೆಯಾದ ಶಕ್ತಿಯು ಪ್ರಕಾಶರೂಪಕ್ಕೆ ವಕು 
ದೆಂಬಂದಂ. 

ನಮ್ಮ ಆಕಾಶಗಂಗೆಯ ನ್ಯೂಕ್ಲಿಯಕ್ಕೈಂತ ಕೊನೆಯಪಕ್ಷ ನೂರುಸಾವಿರ 
ದಷ್ಟು ಹೆಚ್ಚು ಸಾಮರ್ಥ್ಯದಿಂದ ಕೆಂಪುವರ್ಣಾತೀತ ರಶ್ಮಿಯನ್ನು ನಿಸರ್ಜಿಸಂವ 
ನ್ಯೂಕ್ಲಿಯವಿರುವ ಆಕಾಶಗಂಗೆಗಳು ವಿಶ್ವದಲ್ಲಿ ಪ್ರಾಯಶಃ ಒಟ್ಟಿನಲ್ಲಿ ಶೇಕಡ 
1 ಭಾಗ ಅಂದರೆ ಗಮನಾರ್ಹ ಸಂಖ್ಯೆಯಲ್ಲಿವೆ. ಆಕಾಶಗಂಗೆಯ ಈ ಕೆಲವು 
ನ್ಯೂಕ್ಲಿಯಗಳನ್ನು ಧೂಳಿನ ವಿಸರ್ಜನೆಯಿಂದ ವಿವರಿಸಬಹುದಾಗಿದೆ; ಆದಕೆ 
ಕೆಲವು ನಿಷಯಗಳಲ್ಲಿ ಬೇರೊಂದಂ ಕಾರ್ಯನಿಧಾನನಿದೆಯೆಂದು ಗೊತ್ತಾಗುವುದು. 
ಶಕ್ತಿಯುತವಾದ ಕಾಂತಕ್ಷೇತ್ರದಲ್ಲಿ ಎಲೆಕ್ಟ್ರಾನುಗಳಿಂದುಂಟಾದ ಸಿಂಕ್ರೊಟ್ಟಾ ನು 
ರಶ್ಮಿಯು ಬಹು ಸಂಭವನೀಯ ವಿವರಣೆಯಾಗಿದೆ. 

ನೆಂಪುವರ್ಣಾತೀತ ರಶಿ ಯನ್ನು ನಿಸರ್ಜಿಸಂವ ಆಕಾಶಗಂಗೆಗಳು, ಕ್ರಾಸಾರ್‌ 
ವಂತ್ತು ರೇಡಿಯೋ ಟಕ ಗಗ ಸಂಬಂಧ ಹೊಂದಿರುವಂತೆ ಕಾಣಂವುವು. 
ಆದ್ದರಿಂದ ಅವುಗಳು ಹೇಗೆ ಕೆಲಸ ಮಾಡುವುವು ಎಂಬುದರ ತಿಳಿವಳಿಕೆಯು 
ದೊಡ್ಡ ಪ್ರ ಮಾಣದ ಭೌತಿಕ ಕ್ರಿಯೆಗಳ ನಮ್ಮ ಜ್ಞಾನಕ್ಕೆ ಸಹಾಯಕವಾಗುವುದು 
ಮಾತ್ರವಲ್ಲದೆ ನಿಶ್ವದ ವಿಶಾಲ ಸಮಸ್ಯೆಗಳ ಮತ್ತು ಆಕಾಶಗಂಗೆಗಳ: ಉದ್ಭವ 
ಸ್ವರೂಪಗಳ. ಜ್ಞಾ ನಕ SNE 


೯೮ 


ನಿಜಾ ನ ಕರ್ಣಾಟಕ 
ಜಾ 


೮. ಅಸಮರ್ಪಕ ವಿವರಣೆ ಸ 
ಪುಟ 44 ಆದರೆ ಈ ಪ್ರಯೋಗದಲ್ಲಿ ಕಂಡು ಬಂದ ಇನ್ನೊ ೦ದು ಅತ್ಯ ಂತ 


ಪುಟ 54, ಇ 
ಕಣವು ಹೆನೆಯ ' ಅಣುಗಳಲ್ಲಿಯ ಇಲೆಕ್ಟ್ರಾನುಗಳನ್ನು ಆಕರ್ಷಿಸಿ 


ಪುಟ 91, 


ಕುತೂಹಲದ ಸಂಗತಿಯೇನೆಂದರೆ. ಮೇಘಾಲಯದಲ್ಲಿ ಬು 
ವಕ್ರ ಪಥದ ಬದಲಾಗಿ ಎರಡು ವಕ್ರ ಪಥಗಳು ಕಂಡು ಬಂದವು. 
(ಸರಿಯಾದ ನಿವರ ಮುಂದಿನ ಪುಟಗಳಲ್ಲಿ ಬರುತ್ತದೆ). 

ಇದರಿಂದಾದ. ಜೋಡಿ ಸೃ ಸ್ಟಿಯಲ್ಲಿ ಉದ್ಭವಿಸಿದೆ. ಪಾಜಿಟ್ರಾನ 


ಅಭದ್ರ ಸ್ಥಿತಿಯನ್ನುಂಟುಮಾಡುತ್ತದೆ. ' ಅಭದ್ರತೆಯ ಕಾರಣ 


ದಿಂಡ ಇಲೆಕ್ಟ್ರಾನುಗಳು ಕೂಡ ಕೊಂಚ ದೂರ ಕ್ರಮಿಸುತ್ತಲೇ - 


ತಮ್ಮ ಶಕ್ತಿಯನ್ನು ನಷ್ಟಗೊಳಿಸಿಕೊಂಡು ಮತ್ತೆ ಫೋಟಾನುಗಳ 
ಉತ್ಪತ್ತಿಗೆ ಕಾರಣವಾಗುತ್ತವೆ. 

ಏಕೆಂದರೆ ಅದರಲ್ಲಿ ಅಳವಡಿಸಿದ ಅನಿಲ ಸಾಂದ್ರತೆ ಅತಿ ವಿರಳ 
ವಾದುದರಿಂದೆ, ಕೋಷ್ಕ ಜೊಳಗೆ ಸೇರುವ ಕಣಗಳು. ಒಂದನ್ನೊಂದು 
ಸಂಘಟ್ಟ ಸಬಹುದು. . ಇಲ್ಲವೆ ಕೋಷ್ಕ ಗ್‌ ಸಕಿಪೂರ್ಣವಾಗಿ 
ತಡೆಹಿಡಿಯಲ್ಪ ಡಬಹುದು.. 


ಮುದ್ರಣ ದೋಷಗಳು ಯಾರನ್ನೂ . ಕಾಡಜಿ ಬಿಡುವುದಿಲ್ಲ. ಒಂದು ಕಡೆ 
ಯಿಂದ ಮತ್ತೊಂದು ಕಡೆಯವರೆಗೆ ಸತ 'ಓದುವವರಿಗೆ : ಈ ಪುಸ್ತಕದಿಂದ ಸ್ವಲ್ಪ 
ಪ್ರಯೋಜನವಾಗುತ್ತದೆ. 


ಎಚ“. : ಸಂಜೀವಯ್ಯ 


4A 


ಜಿ. ಟಿ. ನಾರಾಯಣರಾವ್‌ 
ಪರಿಸರವನ್ನು ಎದುರಿಸಿ ಮನುಷ್ಯ ಉಳಿದಾನೆ? 


1855ರಷ್ಟು ಹಿಂದೆಯೇ ಅಮೆರಿಕದ ರೆಡ್‌ ಇಂಡಿಯನ್‌ ನಾಯಕನೋರ್ವ ಪರಿ 
ಸರಸಂರಕ್ಷಣೆಯ ಬಗ್ಗೆ ಎಷ್ಟು ವೈ ಜ್ಞಾನಿಕವಾಗಿಯೂ ಕಾಳಜಿಯಯಕ್ಷ ವಾಗಿಯೂ 
ಯೋಚಿಸಿದ್ದ ಎನ್ನುವುದ್ತೈ ತ” ಆ ದಿನಗಳಂದು ಅಮೆರಿಕದ ಅಧ್ಯಕ್ಷರಿಗೆ 
ಬರೆದ ಅಧಿಕೃ ತ ಪತ್ರ ಸ್ಪಷ್ಟಪಡಿಸುತ್ತದೆ. ಇದನ್ನು “ ದಿ ಹಿಂದೂ? ಪತ್ರಿ 4 ತನ್ನ 
20-5- 19766 ಸಂಚಿಕೆಯಲ್ಲಿ Red Indian Chief’s Prevision ನ ೫ಬ 
gical Disaster ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರಕಟಿಸಿದೆ. ಅಮೆರಿಕದ 
ಪ್ರಾಚೀನ ಪತ್ರಾಗಾರದಿಂದ ಉತ್ಕನನಗೊಂಡಂ ಬೆಳಕಿಗೆ ಗ ಈ ಕಾಗದದ 
ರೆಡ್‌ ಇತರ ನಾಯಕ ತನ್ನ ನೆತ್ತರಿನಿಂದಲೇ ಬರೆದ ಉಯಿಲಿನ--ಭಾವಾನು 
ವಾದವನ್ನು ಇಲ್ಲಿ ಕೊಟ್ಟಿದೆ. 

ಅಮೆರಿಕದ ಅಧ್ಯ ಕ್ಷರಂ ರೆಡ್‌ ಇಂಡಿಯನ್‌ ಬಂಡಕಟ್ಟಿನ ನಾಯಕ ಸಿಯಾ 
ತಲ್‌ಅವರಿಗೆ ಒಂದು ಕೋರಿಕೆಯನ್ನು ಸಲ್ಲಿಸಿ ರೆಡ್‌ ಇಂಡಿಯನ್ನರ ವಸತಿ 
ಪ್ರದೇಶವನ್ನು ಸರಕಾರಕ್ಕೆ. ಮಾರಬೇಕೆಂದು ಕೇಳಿಕೊಂಡಿದ್ದರು (1855). 
ದೊರೆಯ ಕೋರಿಕೆ ಎಂದರೆ ವಿಂಲಿಟರಿ ಹಂಕಂಂ ಎಂದು ಅರ್ಥವಷ್ಟೆ. ಆಧುನಿಕ 
ಯಂತ್ರಸ್ಥಾವರಗಳ ನಿಸ್ತರಣೆಗೆ, ನಾಗರಿಕ ಜನತೆಯ ಹೊಸ ಅಲೆಯ ವಹಿವಾಟು 
ಗಳಿಗೆ ಮತ್ತು ಸಮಗ್ರವಾಗಿ ರಾಷ್ಟ್ರದ ಸಂಧಾರಣೆಗೆ ಈ ಹೆಜ್ಜೆ ಅವಶ್ಯವಾಗಿತ್ತು. 
ಮುಗ್ಧ, “ ಅನಾಗರಿಕ, ಅವಿದ್ಯಾವಂತ ” ಸಿಯಾತಲ್‌ ರಾಷ್ಟ್ರಾಧ್ಯಕ್ಷರಿಗೆ ಒಪ್ಪಿಸಿದ 
ಆಹವಾಲೆಯ ಕೆಲವು ಅಂಶಗಳನ್ನು ಇಲ್ಲಿ ಉದ್ಭರಿಸಿದೆ. 

“ ವಾಹಿಂಗ್ಟನ್ನಿ ನಲ್ಲಿರುವ ಮಹಾಪ್ರಭು ನಮ್ಮ ನೆಲವನ್ನು ಕೊಳ್ಳುವ ತಮ್ಮ 
ಆಶಯವನ್ನು ವ್ಯಕ್ತಪಡಿಸಿದ್ದಾ ರೆ. ಸ್ನೇಹ ಮತ್ತು ಸದ್ಧಾ ವನೆಯ ಮಾತು 
ಗಳನ್ನು ಸಹ ಮಹಾಪ ಕ್ರಭುಗಳು ನವಂಗೆ ಕಳಿಸಿರುವರು. ಇದು ಅವರ ದಯಾ 
ವಂತಿಕೆಯ ದ್ಯೋತಕ. ಏಕೆಂದರೆ ನಾವು ಮರುಸಲ್ಲಿಸಬಹುದಾದಂಥ .ಸ್ಟೆ (ಹ 
ಅವರಿಗೆ ಅಗತ್ಯವಿಲ್ಲ ಎಂದು ನಮಗೆ ತಿಳಿದಿದೆ. ನಾವು ನಿಮ್ಮ ಬೇಡಿಕೆಯನ್ನು 
ಪರಿಶೀಲಿಸುತ್ತೇವೆ. ಹಾಗೆ ಮಾಡದಿದ್ದರೆ ಬಿಳಿ ಮನುಷ್ಯ ತುಪಾಕಿಗಳ ಸಮೇತ 


೯೬ ವಿಜ್ಞಾನ ಕರ್ಣಾಟಕ 


3. ವಿರೂಪ (dಃstortion)ಕೆಲವು ವೇಳೆ ಭೂಭಾಗದ ಉಬ್ಬು ತಗ್ಗು 
ಗಳು ಚಿತ್ರದಲ್ಲಿ ಸ್ಥಾನಪಲ್ಲಟ ಹೊಂದಿರುವುದು ಮತ್ತೊಂದು ದೋಷವೆನಿಸಿದೆ. 
- ಇದಕ್ಕೆ ನಿರೂಪ ಎಂದು ಹೆಸರು, ಚಿತ್ರಕೇಂದ್ರದಿಂದ : ಉಬ್ಬುಗಳು ಹೊರ 
ಭಾಗಕ್ಕೂ ಅಂದರೆ ಪರಿಧಿಯ ಕಡೆಗೂ, ತಗ್ಗುಗಳು ಒಳಭಾಗಕ್ಕೂ ಅಂದರೆ 
ಕೇಂದ್ರದ ಕಡೆಗೂ ಸ್ಥಳಾಂತರಗೊಂಡಿರುತ್ತವೆ. ನಿರೂಪವು ಚಿತ್ರಕೇಂದ್ರದಿಂದ 
ಪರಿಧಿಯ ಕಡೆಗೆ ಪ್ರಬಲವಾಗಿದ್ದು ಅಥೋಬಿಂದು' ಮತ್ತು ಮಧ್ಯಭಾಗದ 
ಸ್ವರೂಪಗಳು ಯಥಾಸ್ಕಾನದಲ್ಲಿರುತ್ತವೆ (ಚಿತ್ರ 20). 





ಚಿತ್ರ. 20 ವಾಯುಚಿತ್ರ ಲೋಪಡೋಷಗಳು-ನಿರೂಪ 


' (ಮುಂದುವರಿಯುವುದು) 


ಪರಿಸರವನ್ನು ಎದುರಿಸಿ ಮನುಷ್ಯ ಉಳಿದಾನೆ? ೩೭ 


ಯರ ಬೋಳುಹರಟೆಯಲ್ಲಿ ಮುಳುಗಿಹೋದಾಗ ಹೊದರೆಲ್ಲಿ ಉಳಿದಿರುವುದು? 
ಹದ್ದನ್ನು ಎಲ್ಲಿ ಅರಸಲಿ? ಈ ಸೂರೆಗೆ ಈ ಹನನಕ್ಕೆ ಅಂತ್ಯ ಎಂದು? ಸಾವಿನ 
ಮೊನೆ ತಿನಿಯಂುವಂದೇ ಬದಂಕಿನ ಕೊನೆ. 

“ ಬಿಳಿ ಮನುಷ್ಯನ ಪಟ್ಟ ಣಗಳಲ್ಲಿ ಎಲ್ಲಿಯೂ ಶಾಂತಪ್ರ ದೇಶವೇ ಇಲ್ಲ. 
ವಸಂತ ಮಾರುತದಿಂದ ತೊನೆಯುವ ಎಲೆಗಳ ನಿನಾದ ಅಲ್ಲಿಲ್ಲ. ಜೀರುಂಡೆಗಳ 
ರಿಕ್ಕೆ ಅದಿರಿಕೆಯ ಸೊಲ್ಲು ಅಲ್ಲಿಲ್ಲ. ಆದರೆ ನಾನೊಬ್ಬ 'ಅನಾಗರಿಕ. ನನಗೆ 
ತಿಳಿಯಲಾರದೋ ಏನೋ. ನಗರದ ಹರಟಿ ನನ್ನ ಕಿವಿಗಳನ್ನು ಇರಿಯಂತತ್ರದೆ. 
ಕೋಗಿಲೆಯ ಕಂಹು ಕುಹೂ ರವವನ್ನಾಗಲಿ ರಾತ್ರಿವೇಳೆ ಕೊಳದ ಸುತ್ತ ನೆರೆದು 
ಅಖಂಡ ಸಂವಾದದಲ್ಲಿ ಲೀನವಾಗಿರುವ ಮಂಡೂಕಗಳ ಟ್ರೊಂಯ್‌ ಟ್ರೊಂಯ್‌ 
ನಾದವನ್ನಾ ಗಲಿ ಆಲಿಸಲಾಗದಿದ್ದರೆ ಬದುಕಿನಲ್ಲಿ ಉಳಿದುದೇನು? ನಡಂಹಗಲ 
ಮಳೆಯಿಂದ ಕೊಳೆತೊಳೆದ ಇಲ್ಲವೇ ಸುರಹೊನ್ನೆಯ ಕಂಪನ್ನು ಧರಿಸಿದ ತಂಗಾ 
ಳಿಯ ಮೆಲುಬೀಸು ಕೆಂಪು ಮನುಷ್ಯನಿಗೆ ಬಲು ತಂಪು. ಪಕ್ಷಿಗಳ ಕಲರವ ಕೆಂಪು 
ಮನಂಷ್ಯನಿಗೆ ಬಲು ಇಂಪು. ಈತನಿಗೆ ವಾಯು ಅತ್ಯಮೂಲ್ಯವಾದದ್ದು. 
ಏಕೆಂದರೆ ಇದೇ ಸರ್ವರಿಗೂ, ಪ್ರಾಣಿಗಳನ್ನೂ ಸಸ್ಯಗಳನ್ನೂ ಒಳಗೊಂಡಂತೆ, 
ಜೀವದಾಯಕ ಉಸಿರು. ತಾನು ಶ್ವಸನಿಸುವ ವಾಯುವನ್ನು ಬಿಳಿ ಮಂನಂಷ್ಯ 
ಗಮನಿಸಿರುವಂತೆ ತೋರುವುದಿಲ್ಲ. ನವೆದು ನವೆದು ಸಾಯುತ್ತಿರುವ ರೋಗಿ 
ಯಂತೆ ಅವನು ಪರಿಮಳಕ್ಕೆ ಮರವಟ್ಟಿ ದ್ದಾನೆ. ಪ್ರಾಜಿಸಂಗ ಇಲ್ಲದಂಥ 
ಮನುಷ್ಯನ ಬದುಕು ಬದಂಕೇ ? ವರ್ಯಪ್ರಾಣಿಗಳೆಲ್ಲವೂ ನಿರ್ನಾಮವಾಗಿ 
ಹೋದುವೋ ಮನುಷ್ಯ ಧೃತಿಗುಂದಿದವನಾಗಿ ಏಕಾಂಗಿಯಾಗಿ ಸತ್ತ್ವ ಕಳೆದು 
ಕೊಂಡವನಾಗಿ ನಶಿಸಿಯೇ ಹೋಗುವುದು ನಿಚ್ಚಳ ಸತ್ಯ. ಏಕೆಂದರೆ ಪ್ರಾಣಿಗಳಿಗೆ 
_ ಇಂದು ಯಾವ ಗತಿ ಒದಗುವುದೊ ಅದು ಮನುಷ್ಯನಿಗೆ ನಾಳೆ ಒದಗುವುದು 
ನಿಸರ್ಗ ನಿಯಮ, 

“ ಬಿಳಿ ಮನುಷ್ಯನ ಕನಸುಗಳೇನು ? ಚಳಿಗಾಲದ ಸುದೀರ್ಫ ರಾತ್ರಿಗಳಲ್ಲಿ 
ಅವನು ತನ್ನ ಎಳೆಯರ ಕಲ್ಪನೆಗಳಿಗೆ ಕಟ್ಟುವ ರೆಕ್ಕೆಗಳೇನು? ಅವರ ವಂಂಂದೆ 
ಇಡುವ ಘನಾದರ್ಶಗಳೇನು? ಅವರು ಲೋಕವನ್ನು ಯಾವ ತೆರನಾಗಿ ಸ್ವಾಗತಿಸ 
ಬೇಕು ಎಂದು ಅವನು ಬಯಸುತ್ತಾನೆ? ಅವು ಯಾವುವೂ ನಮಗೆ ತಿಳಿದಿಲ್ಲ. 
ನಾವು ದಸ್ಯುಗಳು. ಬಿಳಿ ಮನುಷ್ಯನ ಕನಸುಗಳಿಗೆ ಪ್ರ ತ್ರವೇಶ ನಮಗಿಲ್ಲ. ಅವು 
ಹೇಗಿದ್ದಾವು ಎಂಬಂದಂ ನವಗೆ ಗೊತಿ ೨ ಅದಿರುವು ದರಿಂದ ನಮ್ಮ ಚಿಂತನೆಯ 
ಧಾಟಯಲ್ಲಿಯೇ ನಾವು ಮುಂದುವರಿಯುತ್ತೇವೆ. ನಮಗೆ ನೀವು ನೀಸಲು 
ಪ್ರದೇಶವೊಂದನ್ನು ಒದಗಿಸುವ ಮಾತು ಕೊಟ್ಟಿದ್ದೀರಿ. ಆ ಭರವಸೆ ಮೇರೆಗೆ 
ನಾವು ನಿಮಗೆ ಈ ನೆಲೆಯನ್ನು ಮಾರುತ್ತೇವೆ. ಪ್ರಾಯಶಃ ಆ ಹೊಸ ತಾಣದಲ್ಲಿ 
ನಮ್ಮ ಇಚ್ಛಾನುಸಾರ ನಾವು ಎಣಿಕೆಯ ದಿನಗಳನ್ನು ತಳ್ಳಿಯೇವು. ಕೊನೆಯ 


೯೪ ವಿಜ್ಞಾ ನ ಕರ್ಣಾಟಕ 


ಸುವುದು ಬಹಳ ಕಷ್ಟವಾಗುತ್ತದೆ (ಚಿತ್ರ 18). ಈ ದೋಷದಿಂದ ಮುಕ್ತ 
ವಾಗಲು ಚಿತ್ರಗ್ರಾಹಕೆವನ್ನ್ನು ಮೊದಲು ಉದ್ದೇಶಿಸಿದ ದಿಕ್ಕಿಗೆ ತಿರುಗಿಸಿ ಸ್ಥಿರೀ 
ರಿಸಬೇಕಾಗುವುದಂ. ಸ 





9ಕುಗಣಿ” ದೊಡುವಿಕೆ' 


ಚಿತ್ರ. 18 ವಾಯುಚಿತ್ರ ಲೋಪದೋಷಗಳು-ತಿರುಗಣೆ ಮತ್ತು ದೂಡುನಿಕೆ' 


2. ವಾಲುವಿಕೆ (10- ಚಿತ್ರೀಕರಣ ಸಮಯದಲ್ಲಿ ನಿಮಾನ ಹಾರಾಟದ 
ಅಸ್ಥಿರತೆ, ಹಾರಾಟದಲ್ಲಿ ದೋಷ: ಮತ್ತು ಕಂಪನ ವಯಿಂತಾದ ತೊಂದರೆಗಳಿಂದಾಗಿ 
ಚಿತ್ರಗ್ರಾಹಕವು ವಾಲುವು ದರಿಂದ ಅದರ ಅಕ್ಷವು : ಲಂಬಕ್ಕೆ ಓರೆಯಾಗಿ (08 
೦0080೧ ನೇರಚಿತ್ರಗಳಲ್ಲಿ ಇದರ ಪರಿಣಾಮವು ಕಾಣಬರುತ್ತದೆ. ಇದಕ್ಕೆ 


ಪರಿಸರವನ್ನು ಎದುರಿಸಿ ಮನುಷ್ಯ ಉಳಿದಾನೆ? ೩೯ 


ಹೊರಟನೋ ಆಗ ಇವನ ಸರ್ವನಾಶ ಬಲು ಖಾತ್ರಿ. ಪರಿಸರವನ್ನು ಎದುರಿಸಿ 
ಮನುಷ್ಯ ಸುತರಾಂ ಉಳಿಯಲಾರ. 


ಪರಿಸರನಿಜ್ಞಾನ ಅಂದರೇನು? 

ಯಾವುದೇ ಜೀವಿ (ಸಸ್ಯ ಮತ್ತು ಪ್ರಾಣಿ) ಬದುಕುವುದು ನಿಶ್ಚಿತ 
ವಾದ ಒಂದು ಪರಿಸರದಲ್ಲಿ. ಉದಾಹರಣೆಗೆ ಮನುಷ್ಯ ನೆಲವಾಸಿ. ಮೀನಿನ ವಂನೆ 
ನೀರಿನ ರಾಶಿ. ಒಂದೊಂದು ಕಡೆ ಅಲ್ಲಿನ ಭೌಗೋಲಿಕ ಸ್ಥಿತಿ ಹವೆ ವಂಂತಾದ 
ವನ್ನು ಅವಲಂಬಿಸಿ ಒಂದೊಂದು ಬಗೆಯ ಸಸ್ಯ ನಿಕಸಿಸಂತ್ರದೆ. | 

ಯಾವುದೇ ಜೀವಿಯ ದೃಷ್ಟಿಯಿಂದ ಅದರ ಪರಿಸರದಲ್ಲಿ ಎರಡು ಮುಖ್ಯ 
ನಿಭಾಗಗಳನ್ನು ಗುರಂತಿಸಬಹುದಂ : ಇತರ ಜೀವಿಗಳ ಸಮುದಾಯ, ಅಜೈವಿಕ 
ವಸ್ತುಗಳ ಸಮುದಾಯ. ಉದಾಹರಣೆಗೆ ಮನುಷ್ಯನನ್ನು ಕುರಿತಂತೆ ಪ್ರಾಣಿ 
ಹಾಗೂ ಸಸ್ಯಪ್ರಪಂಚ ಇತರ ಜೀವಿಗಳ ಸವಂದಾಯವಾಗುತ್ತ ದೆ; ಗಾಳಿ ನೀರು 
ಮಣ್ಣು ವಂಂಂತಾದವು ಅಜೈವಿಕ ವಸ್ತುಗಳ ಸಮಂದಾಯವಾಗುತ್ತೆದೆ. 

ಪರಿಸರದ ಸಂದೀರ್ಫ್ಥ ಪ್ರಯೋಗದ ಫಲ ಜೀವಿ. ಆದ್ದರಿಂದ ಪರಿಸರವಿಲ್ಲದೇ 
ಜೀವಿ ಇಲ್ಲ, ಜೀವಿ ಇಲ್ಲದಿದ್ದರೂ ಪರಿಸರ ಉಳಿದೀತು. ಉದಾಹರಣೆಗೆ ಚಂದ್ರ, 
ಶಂಕ್ರ ಮಂಂತಾದ ಇತರ ಆಕಾಶಕಾಯಗಳು. ನಮ್ಮ ಭೂವಿಂಯಲ್ಲೇ ನಿರ್ಜೀವ 
ಪ್ರದೇಶಗಳು ಸಾಕಷ್ಟು ಇನೆ. ಸಿ 

ಜೀವಿಯನ್ನು ಸೃಷ್ಟಿಸಿದ್ದು ಪರಿಸರ, ನಿಜ. ಆದರೆ ಮುಂಜಿ ಜೀವಿಯೂ 
ಪರಿಸರವನ್ನು ಸೃಷ್ಟಿಸದೆ (ಪ್ರ ಭಾವಿಸದೆ) ಇಲ್ಲ. ಹವಳದ ದಿಬ್ಬಗಳು, ನಿಬಿಡ 
ಸಗರ: | ಹುಲ್ಲುಗಾವಲುಗಳು, ಮನಂಷ್ಯ ಮಾ ಬೇಸಾಯ 
ಇವೆಲ್ಲವೂ ಪರಿಸರದ ಮೇಲೆ ಜೀವಿ ಬೀರಿರುವ ಪ್ರಭಾವಕ್ಕೆ ನಿದರ್ಶನಗಳು. ಈ 
ಅಂತರಕ್ರಿಯೆಗಳು ಲಕ್ಷಾಂತರ ವರ್ಷಗಳಿಂದ ಎಡೆಬಿಡದೆ ಸುಂದಗತಿಯಲ್ಲಿ ನಡೆದು 
ಕೊಂಡು ಬಂದಿರುವುದರಿಂದ ನಿಸರ್ಗದ ಸಮತೋಲ ಎಂದೂ ವಿಶೇಷವಾಗಿ 
ಕದಲಲಿಲ್ಲ. 

ಸ್ಪರ್ಧಾತ್ಮ? ಕವಾದ ಈ ಪ್ರಪಂಚದಲ್ಲಿನ ಹೋರಾಟದ ಬದುಕಿನಲ್ಲಿ ಸಾಹಸ 

ಪ್ರವೃತ್ತಿಯ ಜೀನಿಗಳ ಸಂಖ್ಯೆ ಯಲ್ಲಿ ಇರುವ ಒಂದು ಹದವೇ ನಿಸರ್ಗದ ಸಮ 

Fb ಲಭ್ಯ ಆಹಾರ ತಸ ಇತರ ಆವಶ್ಯ ಕ ಮೂಲಗಳನ್ನು ಇದು 
ಅವಲಂಬಿಸಿದೆ. ಇಲಿಗಳು ಎಮಮ ತಾಸುಗಳ) sR 
ವಿಂತಿವಿನೀರುವಂತಿಲ್ಲ--ಮಂಂಗುಸಿಗಳು ಇವೆ ; ಇತ್ಯಾದಿ. ಹೀಗೆ ನಿಸರ್ಗದ ಸಮ 
ತೋಲ ಒಂದು ವಿಧವಾದ ಆಂತರಿಕ ಗತ್ಯಾತ್ಮಕ ಹೊಂದಾಣಿಕೆ. 

ಇಂಥ ಕೈ ಸರ್ಗಿಕ ಕಾರಕಗಳ ಪ್ರಭಾವವನ್ನು ಹಠಾತ್ತಾಗಿ ತಡೆಗಟ್ಟ ದು 
ದಾದರಿ (i ನಿಶ್ಚಿತ ರಂಗದಲ್ಲಿ ವೇಗೋತ್ಸ ರ್ಷಿಸಿದುದಾದರೆ ಅವರಿಂದ ನಿಸರ್ಗದ 


೯೨ ವಿಜ್ಞಾನ ಕರ್ನಾಟಕ 






ಮಾಗಾ ನಲಸ ಷ್‌ 


₹ 6 ಅಂಗುಲ 


} 
+ 





h 10000 ಅಡಿ 


pT 


ಚಿತ್ರ. 17ವಾಯುಚಿತ್ರ ಪ್ರಮಾಣ ನಿರ್ಣಯ 


`( ಮತ್ತು ಗಳನ್ನು ಯಾವಾಗಲೂ ಒಂದೇ ಪದ್ಧ ತಿಯಲ್ಲಿ ಅಂದರೆ ಅಡಿ 
ಗಳು ಅಥವಾ ಮೀಟರ೯ಗಳಲ್ಲಿ ಸೂಚಿಸಬೇಕಂ. 

ಉದಾಹರಣೆ: ಸಮಸ್ಯೆ-ಒಂದು ಇಂಜಿನಿಯರಿಂಗ್‌ ಯೋಜನೆಗಾಗಿ 
10,000 ಅಡಿ ಎತ್ತರದಿಂದ 6 ಅಂಗುಲ ಸಂಗಮದೂರದ ಮಸೂರವನ್ನು ಹೊಂದಿ. 
ರುವಗ್ರಾ ಹಕದಿಂದ ಚಿತ್ರಿ (ಕರಣ ನಡೆದಲ್ಲಿ ಚಿತ್ರದ ಪ ಕ್ರಮಾಣವನ್ನು ನಿರ್ಧರಿಸಿ, 


ಪ್ರಮಾಣ S=Rf=” 

6 ಅಂಗುಲಗಳಂ 
10,000 ಅಡಿಗಳು 
1 ಅಡಿ 

20,000 ಅಡಿಗಳು 
ಚಿತ್ರದ ಪ್ಲ ಪ್ರಮಾಣ = 1: 20,000 


ಪ್ರಮಾಣವು ಶೇಕಡ 5ಕ್ಕೂ ಮಾರಿದ ವ್ಯತ್ಯಾಸಗಳನ್ನು ಹೊಂದಿರ 
"ಬಾರದು. ನಾಯಂಚಿತ್ರ ನಿರೂಪಣೆಗೆ ಸಾಧಾರಣವಾಗಿ 1: 15840 ರಿಂದ 


S= 


ಎಂ. ವಾಸುದೇವರಾವ್‌ 


ಕನ್ನಡದಲ್ಲಿ ಆರಂಭದ ಕೆಲವು ವಿಜ್ಞಾನ ಗ್ರಂಥಗಳು 


ಒಂದು ರು ಅವಲೋಕನ 


ಹೊಸಗನ್ನಡದ ಅರುಣೋದಯ ಕಾಲವು ಅದಾಗಲೇ ಸರ್ವವ್ಯಾಪ ಪಕವಾಗುತ್ತಲಿದ್ದ 
ಪಾಶ್ಚಾತ್ಯ- ವಿಶೇಷತಃ ಅಂಗ್ಲ ಭಾಷಾ ಪ್ರ ಭಾವದ ಕಾಲ. ಆ ಪ್ರ ಭಾವದಿಂದ ಪ್ರೇರಣೆ 
ಗೊಂಡು ಕನ್ನಡದಲ್ಲಿ ಹಲವು ಬಗೆಯ ರಂಜನ ಮತ್ತು ಪ್ರೌಢ ಸಾಹಿತ್ಯ ಕೃತಿಗಳೂ 
ಕೆಲವು ಸ್ವತಂತ್ರ ರಚನೆಗಳೂ ಹೊರಬಂದವು. ಶಾಸ್ತ್ರಸಾಹಿತ್ಯವು ಕನ್ನಡಕ್ಕೆ ಹೊಸತಲ್ಲ 
ವಾದರೂ, ಆಗತಾನೆ ಹೊಸತೆನಿಸಿದ್ದ ವೈಜ್ಞಾನಿಕ ವಿಷಯಗಳ ಕುರಿತಾದ ಸರಳಭಾಷೆಯ 
ಗ್ರಂಥಗಳು ಮೊದಲಿಗೆ ಪ್ರಕಟವಾದ ಕಾಲವೂ ಅಜೆನ್ನಬಹುದು. ಸುಮಾರು ಎಂಟು- 
ಹತ್ತು ದಶಕಗಳಿಗೂ ಬಂಡೆಯ ಕನ್ನಡದಲ್ಲಿ ಈ ರೀತಿಯ ಗ್ರಂಥರಚನೆಯ ಪ್ರಥಮ 
ಪ್ರಯತ್ನ ನಡೆಯಿತೆಂಬುದೂ, ಅದರ ಆದ್ಯ ಪ್ರವರ್ತಕರಾಗಿ ಮಂಗಳೂರು, ಮೈಸೂರು 
ಮತ್ತು ಧಾರವಾಡ ಕೇಂದ್ರಗಳ ವಿಜ್ಞಾನಪ್ರಿಯ ವಿದ್ವಾಂಸರು, ಏಕಕಾಲದಲ್ಲೆಂಬಂತ್ಕೆ 

ಶ್ರಮಿಸಿದರೆಂಬುಡೂ ಗಮನಾರ್ಹ. ಪ್ರಾರಂಭದ ಉತ್ಸಾಹ, ಪ್ರಕಟಣೆಗಳ ಗುಣಮಟ್ಟ 
ವಸಳಾಯತು ಮುಂದೆ ಸ್ವಲ್ಪ ಕಾಲ ಕ್ಷೀಣಿಸಿದುದು ಆಶ್ಚ ರ್ಯದಷ್ಟೆ € ವಿಷಾದದ Nl 
ಆದರೆ 1930ರ ಹೊತ್ತಿಗೆ ಪ್ರಾಜೀಶಿಕ "ಭಾಷಾಮಾಧ್ಯಮದ ಪ್ರ ಸ್ರಾಪವು ಪುನಶ್ಚೇತನ 
ಗೊಂಡಾಗ, ಕನ್ನಡದಲ್ಲಿ ವಿಜ್ಞಾನ ವಿಷಯಗಳ ಪುಸ್ತಕ ಪ್ರಕಟಣೆಯೂ ಚಿಗುರಿ, 
ಬಲಗೊಂಡಿತು. ದೇಶದ ಸ್ವಾತಂತ್ರ್ಯೊ €ದೆಯದ ತವ ತೂ ಈ ಕಾರ್ಯವು 
ಮತ್ತಷ್ಟು ಭರದಿಂದ, ಮದುವರಿಯತ್ತು ಜಿ. ಇದೀಗ ಇತರ ಭಾರತೀಯ ಭಾಷೆ 
ಗಳಲ್ಲಿಯಂತೆ ಕನ್ನಡದಲ್ಲೂ ಅಭಿಜ್ಞ ವಿಜ್ಞಾ ನಲೇಖಕರ ಅನೇಕ ಶಾಸ ಸ್ರ್ರಗ್ರಂಥಗಳು 
ವಿಶ್ವವಿದ್ಯಾನಿಲಯ ಗಳಿಂದಲೂ, ಇತರ ಪ್ರಕಾಶನ ಸಂಸ್ಥೆ ಗಳಿಂದಲೂ ಪ್ರಕಟವಾಗು 
ತ್ರಿರುವುಮ ಆನಂದದ ವಿಷಯ. ಕೆಲವು ನಿಯತಕಾಲಿಕಗಳೂ, ಪಶ್ರಿಕಾನಿಭಾಗಗಳೂ 
ವೈಜ್ಞಾನಿಕ ವಿಷಯಗಳಿಗೆ ಮಾಸಲಾಗಿದ್ದು, ವಿಜ್ಞಾನವನ್ನೂ ಜನಪ್ರಿಯವಾಗಿಸುವಲ್ಲಿ 
ತಮ್ಮದೇ ಆದ ಸೇವೆ ಸಲ್ಲಿಸುತ್ತಿವೆ. ಒಟ್ಟಿ ನಲ್ಲಿ ಇಂದು ಕನ್ನಡ ಓದುಗರಿಗೆ ಮುನ್ನಡೆಯು 

ತ್ರಿರುವ ವಿಜಾ ನದ ಬಹುಮುಖ ಪ ಪ್ರಗತಿಯ ಕಥೆಯನ್ನು ಸುಲಭವಾಗಿ ತಿಳಿಯುವ 
ಅವಕಾಶಗಳು ಕೆಟ್ಟ ವೆ; ಹೆಚ್ಚು ತ್ತಲೂ ಇನೆ. 


೯೦ ವಿಜ್ಞಾ ನ ಕರ್ಣಾಟಕ 


ಇಂತಹ ಚಿತ್ರಗಳಿಂದ ಮಧ್ಯ ಚಿತ್ರ ದಲ್ಲಿ ಗ್ರಹಿಸಿರುವ ಪ್ರದೇಶದ ಪೂರ್ಣ 
ಘನರೂಪ ನೀಕ್ಷಣೆಗ ಸಾಧ್ಯವಾಗುತ್ತದೆ. 

8. ದ್ವಿವರ್ಣ ಉಬ್ಬಿ ಚಿತ್ರಗಳು (೩1೩1p) ಒಂದರ ಮೇಲೊಂದು 
ಗ್ರಾಹಕವಾಗಿರುವ ಕೆಂಪು ಮತ್ತು ನೀಲಿ ಅಥವಾ ಹಸುರು ಬಣ್ಣಗಳ ಚಿತ್ರ. 
ಇಂತಹ ಚಿತ್ರಗಳನ್ನು ಅದೇ ಬಣ್ಣದ ಪಾರದರ್ಶಕ ಗಾಜಿನ ಮುಖಾಂತರ ವೀಕ್ಷಿಸಿ 
ದಲ್ಲಿ ಬಣ್ಣ ತಳೆದಿರುವ ಸ್ವರೂಪಗಳು ಘನರೂಪದಲ್ಲಿ ಕಂಡುಬರುತ್ತವೆ. 

ದ್ವಿವರ್ಣ ಉಬ್ಬು ಚಿತ್ರಗಳನ್ನುಳಿದು ಮೇಲೆ ವಿವರಿಸಿದ ಇತರ ಬಗೆಗಳು 
ಸಾಧಾರಣ ಕಪು ಶ್ರ ಬಿಳುಪು (Black and white), ಎಕ್ಟೊಕ್ರೋಂ ವರ್ಣ 
(ectochrome) ಅಥವಾ ಅತಿರಕ್ತವರ್ಣದ (17೩766) ಚಿತ್ರ ಗಳಾಗಿರಬಹಂದಂ. 
ಇವುಗಳನ್ನು ಕಾಗದ ಪ್ರತಿ (ೌ೩pೀr pints) ಗಳನ್ನಾಗಿ ಅಥವಾ ಪಾರದರ್ಶಕ 
ಪ್ರತಿ (418/0610196) ಗಳನ್ನಾಗಿ ತಯಾರಿಸಬಹುದು. ಹಾಗೂ ಇವು ತಾಕುಚಿತ್ರ 
(Contact print) ಇಲ್ಲವೇ ವಿಸ್ತರಣ ಅಥವಾ ಸಂಕುಚಿತ ಚಿತ್ರ ಗಳಾಗಿರಬಹುದಂ. 
ನಾಯುಜಿತ್ರಗಳೆ ವೈಶಿಷ್ಟ್ಯಗಳು 
ವಾಯುಚಿತ್ರಗಳು ತಮ್ಮದೇ ಆದ' ಕೆಲವು ವೈಶಿಷ್ಟ್ಯಗಳನ್ನು ಹೊಂದಿರು 
ತ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನು ಇಲ್ಲಿ ನಿವರಿಸಲಾಗಿದೆ. 

1. ಆಕಾರ--ಯೂರೋಪ್‌ ಖಂಡದ (Continental), ಇಂಗ್ಲೆ ೦ಡ್‌' 
ಹಾಗೂ :ಅವೆಂರಿಕದ (DIN, 855, ASಸಿ) ಪ್ರಮಾಣಗಳಿಗನಂಸಾರವಾಗಿ 
ವಾಯುಚಿತ್ರಗಳನ್ನು 7X7 ಅಂಗುಲಗಳು, 7369 ಅಂಗುಲಗಳು ಅಥವಾ 
99 ಅಂಗುಲಗಳ ಚದುರ ಅಥವಾ ಚಚೌಕದ ಆಕಾರಗಳಲ್ಲಿ ತಯಾರಿಸುತ್ತಾರೆ. 

ಚಿತ್ರಗಳ ಅಂಚಿನಲ್ಲಿ ಚಿತ್ರೀಕರಣಕ್ಕೆ ಸಂಬಂಧಿಸಿದ. ಕೆಲವು ಮುಖ್ಯ ಅಂಶ 
ಗಳನ್ನು ಅರ್ಥ ಅಂಗುಲ ಪಟ್ಟ ಹಾಕಕನ ಜಾಗದಲ್ಲಿ ದಾಖಲೆ ಮಾಡಲಾಗಿರುತ್ತೆ. 


(ಮುಖಚಿತ್ರ). 
ಉದಾಹರಣೆ 


1. ಚಿತ್ರ ಸುರಳಿಯ ಸಂಖ್ಯೆ ಮತ್ತು ಚಿತ್ರದ ಅನುಕ್ರಮ ಸಂಖ್ಯೆ 
3/127, ಎಂದರೆ 3ನೇ ಸುರಳಿಯ 127ನೇ ಚಿತ್ರ ಎಂದರ ಅರ್ಥ. 

2. ಚಿತ್ರೀಕರಣದ ತಾರೀಖು. 

3 ಎತ್ತರ ಮಾಪಕ ಮತ್ತು ಗಡಿಯಾರದ ಚಿತ್ರ---ಇವುಗಳಿಂದ ಹಾರಾ 
ಟದ ಎತ್ತರ, ಮತ್ತು ಚಿತ್ರೀಕರಣದ ವೇಳೆಯನ್ನು ತಿಳಿಯಬಹುದು. 

4. ರಸಮಟ್ಟಿದ ಚಿತ್ರ —ಇದರಿಂದಗ್ರಾ ಹಕದ ಸಿ ಒರತೆ ಅಥವಾ ವಾಲುವಿಕೆ 
ಹಾಗೂ ಅಕ್ಷದ ವಾಲುವಿಕೆಯನ್ನು ತಿಳಿಯಬಹುದು. . 

ಇವುಗಳಲ್ಲದೆ ಚಿತ್ರದ ನಾಲ್ಕು ಅಂಚುಗಳ ಮಧ್ಯದಲ್ಲಿಯೂ ದೃಷ್ಟಿರೇಖೆಯ 


ಚಿಹ್ನೆ ಗಳನ್ನು (Collumating or fiducial marks) ಸ್ಪ ಷ್ಟ ವಾಗಿ ಕಾಣಿಸುವಂತೆ 


" ಕನ್ನಡದಲ್ಲಿ ಆರಂಭದ ಕೆಲವು ನಿಜ್ಞಾನ ಗ್ರಂಥಗಳು ೪೩ 
ಸ 


ಗ್ರಾಮಶ್ಯಾನುಭಾಗರು ಮತ್ತು ಕಂದಾಯ ಇಲಾಖೆಯ “ಸರ್ವೆ” ಅಧಿಕಾರಿಗಳು 
ಸಂಕಲೆ, ಕಂತು (ಕ್ರಾಸ್‌ ಸ್ಟಾಪ್‌) ಗಳ ಮೂಲಕ ನಡೆಸುವ ಭೂಮಿ ಅಳತೆಯ 
ನಮೂನೆಗಳ ಕುರಿತು ನಕಾಶೆ ಸಹಿತ ವಿವರಣೆ ಇದೆ. ಕೊನೆಯ ಎರಡು ಪುಟಗಳಲ್ಲಿ 
ಇದಕ್ಕೆ ಸಂಬಂಧಿಸಿದ ಕೋಷ್ಮ ಕೆಗಳನ್ನೂ ಗುರ್ತುಗಳ ವಿವರಣೆಯನ್ನೂ ಕೊಟ್ಟಿ ಜಿ. 

2 ಭೂಮಿಶಾಸ್ತ್ರ: (1902) ಗ್ರಂಥಕರ್ತ : ಎಚ್‌. ನಾರಾಯಣರಾವ್‌. "ರಾವ್‌ 
ಬಹದ್ದೂರ್‌' ಬಿರುದನ್ನು ಅಂಗ್ಲ ಸರಕಾರದಿಂದ ಪಡೆದರು. ಇವರು ಕಾಸರಗೋಡಿ 
ನವರು. ಬೆನೆಗಲ್‌ ರಾಮರಾಯರ ಭಾವಮೈದುನರು. ಮದ್ರಾಸಿನ ಕ್ರಿಶ್ಚಿಯನ್‌ 
ಕಾಲೇಜಿನಿಂದ ಎಂ.ಎ.. ಪದವೀಧರ, ಶಿಕ್ಷಣ ಇಲಾಖೆಯಲ್ಲೇ ಸೇವೆ ಸಲ್ಲಿಸಿ 1923ರಲ್ಲಿ 
ನಿವೃತ್ತರಾದರು. ಇವರ ಪ್ರಕಟವಾದ ಕೃತಿ ಇದೊಂದೇ. [ಕನ್ನಡ ನವೋದಯ 
ಕಾಲದಲ್ಲಿ ವಿಶೇಷ ಉತ್ಸಾಹಿಗಳಾಗಿದ್ದ, « ಆಂಗ್ಲಕವಿತಾವಳಿ ” ಮತ್ತು ಹಲವು ಪ್ರೌಢ 
ಸಾಹಿತ್ಯ ಲೇಖನಗಳ ಕರ್ತ ಯಹಜ್‌. ನಾರಾಯಣರಾವ್‌. ಇವರು ಬೇರಿ]. 

"" ಸುವಾಸಿನಿ” (ಮಂಗಳೂರು) ಮಾಸಪತ್ರಿಕೆಯಲ್ಲಿ ಕ್ರಮಶಃ ಪ್ರಕಟಗೊಂಡ 
ಇವರ ಈ ಲೇಖನಮಾಲೆಯ ಬರಹೆಗಳ ಪುಸ್ತಕರೂಪ ಸಂಗ್ರ ಹವಿದು. 128ಪುಟಗಳ 
ಈ ಪುಸ್ತಕದಲ್ಲಿ ಭೂಗೋಳ, ಗಾಳಿ, ನೀರು, ನೆಲ ನೆಲದಮೇಲೆ ಉಂಟಾಗುವ 
ಚೀದಗಳ್ಳು ಭೂಗರ್ಭಶಕ್ತಿಯಿಂದಾಗುವ ಭೇದಗಳು, ಬಂಡೆಗಳ ಮೂಲಕ ನಿರ್ಧರಿಸ 
ಬಹುದಾದ ಹಿಂದೂಸ್ಥಾನದ ಪುರಾತನ ಚರಿತ್ರೆ. ಎಂಬ ಏಳು ಅಧ್ಯಾಯಗಳಿವೆ. ಅಲ್ಲಲ್ಲಿ 
ಹಲವು ರೇಖಾ ಮತ್ತು “ಇತರ ಚಿತ್ರಗಳಿವೆ. ನನ್ನಲ್ಲಿರುವ ಪ್ರತಿಯಲ್ಲಿ ಮುದ್ರಣ 
ಮತ್ತು ಪ್ರಕಾಶನದ ವಿವರವಿರುವ ಪುಟಿಗಳಿರುವುದಿಲ್ಲ. ಲೇಖಕರು ತಮ್ಮ ಆಂಗ್ಲ 
ಮುನ್ನುಡಿಯಲ್ಲಿ ಈ ಲೇಖನ ಮಾಲಿಕೆ ಬರೆದ ಉದ್ದೇಶವನ್ನು ಸೂಚಿಸಿ, * ಸುವಾಸಿನಿ ಕ 
ಪತ್ರಿಕೆಯ ಪ್ರ ಕಾಶಕರಾದ ಬೋಳಾರ ವಿಠಲರಾಯರಿಗೂ, ಸೂಕ್ತ ಕನ್ನಡ ಪಾರಿಭಾಷಿಕ 
ಪದಗಳನ್ನು ಸೂಚಿಸಿ ಸಹಕರಿಸಿದೆ ಬೆನೆಗಲ್‌ ರಾಮರಾಯರಿಗೂ ಕೃತಜ್ಞ ತೆಗಳ 
ನ್ಸರ್ಪಿಸಿದ್ದಾರೆ. ಪಾರಿಭಾಷಿಕ ಪದಗಳ ನಿರ್ಮಾಣದಲ್ಲಿ ಹೊಸತನವಿದೆ. ಉದಾ; 
fossil= ಶಿಲಾಜ ; Mineralogy= ಧಾತುವಾದ ; Marble= ನರ್ಮದಾ 
ಶಿಲೆ; .Pressure= ಪೀಡಕ; Equatonalregion= ನಿರಕ್ಸಕೇಖೆಯ 
ಪ್ರದೇಶ ಇತ್ಯಾದಿ. | | 

ಸಾಮಾನ್ಯ ಓದುಗನಿಗೆ ಭೂಮಿಶಾಸ್ತ್ರದ ಪರಿಚಯವನ್ನು ಸರಳ ಶೈಲಿಯಲ್ಲಿ 
ಅಂದಿನ ದಿನಗಳಲಿ ಒದಗಿಸಿದ ಕಿರುಹೊತ್ತಗೆ. 

3 ಒಂದೂ ದೇಶದ ಸಸ್ಯಶಾಸ್ತ್ರವು ಭಾಗ1 ಮತ್ತು 3 (1912) ಕೆವ. ಇ. 
ಫ್ಣೆ ಲ್ರದರರ್‌ರಿಂದ ವಿರಚಿತವಾದ Glimpses into Life of Indian Plants— 
An Elementary Indian Botany ಎಂಬ ಪುಸ್ತಕದ ಕನ್ನಡ ಭಾಷಾಂತರವು. 
ಅನುವಾದಕರು; ಜಿ. ಎಸ್‌. ಮಾಬೆನ್‌, ಮುದ್ರಣ ; ಬಾಸೆಲ್‌ ಮಿಶನ್‌ ಪ್ರೆಸ್‌, 
ಮಂಗಳೂರು, 87 ಪುಟಗಳುಳ್ಳ ಉತ್ತರಾರ್ಧವು 108-,-1೪ ಪುಟಗಳನ್ನೊಳ 





|, 16 ಅವಳಿ ಚಿತ್ರಗಳು--ಘನರೂಪದರ್ಶಕದ ಮುಖಾಂತರ 
ವೀಕ್ಷಿಸಲು ಅನುಸ್ಥಾಪನೆ ಮಾಡಲಾಗಿದೆ 


ಕನ್ನಡದಲ್ಲಿ ಆರಂಭದ ಕೆಲವು ವಿಜ್ಞಾನ ಗ್ರಂಥಗಳು | ೪೫ 


ಶಾಲೆಗಳ. ಶಿಕ್ಷಣಕ್ರಮಪದ್ಭತಿ (1908)-ಮೊದಲಾದವುಗಳನ್ನು ಅವರು ಪ್ರಕಾಶನ 
ಗೊಳಿಸಿದ್ದರೆಂದೂ ತಿಳಿದುಬರುತ್ತದೆ. ಇವುಗಳಲ್ಲಿ ಕೆಲವನ್ನು ಮುಂಬಯಿ ವಿದ್ಯಾಖಾತೆ 
ಗಾಗಿ ಮುದ್ರಿಸಿದಂತೆಯೂ ವ್ಯಕ್ತವಾಗುತ್ತದೆ. 


ಮುಂಬಯಿ 

"" ಮುಂಬಯಿಯಲ್ಲಿ 1823ರಲ್ಲಿ 'ವಿದ್ಯಾಇಲಾಖೆ ಪ್ರಾರಂಭವಾಗಿ, 1856ರಲ್ಲಿ 
ಕರ್ನಾಟಕದೊಳಗೆ ಶಾಲೆಗಳು ಸ್ಟಾ ಪಿತವಾದರೂ ಕರ್ನಾಟಕದ ಭಾಷೆ ಕನ್ನ ಡವೆಂದು 
ಸರಕಾರಕ್ಕೆ ತಿಳಿದದ್ದು 1865ರಲ್ಲಿ. * * ಹೊಸಗನ್ನಡ ಉದಯಕಾಲದ ಸಾಹಿತ್ಯದ 
ಮೊದಲಲ್ಲಿ ಗದ್ಯಪ್ರಾಶಸ್ತ್ರ್ಯವಿದ್ದಂತೆ ತೋರುತ್ತವೆ. * * “ ಕನ್ನಡ ಹಿಂದೆ ಬಿದ್ದಿದೆ ? 
ಎಂಬ ಅರಿವು ಆ ಭಾಗದಲ್ಲಿ ಮೂಡಿ ಈ ಕಾಲದ ಕನ್ನಡಿಗರು ಅನ್ಯಭಾಷೆಗಳ ಸಾಹಿತ್ಯ 
ದಿಂದ ಭಾಷಾಂತರ ಮಾಡಿ ಕನ್ನಡದ ಕಣಜ ತುಂಬಿದರು. ಕೆಲವರು ಸ್ವತಂತ್ರ 
ರಚನೆಗೂ ಶ್ರಮಿಸಿದರು. ಗದ್ಯದಲ್ಲಿ ವೈವಿಧ್ಯಮಯ; ರಚನೆಗಳು ತಲೆಎತ್ತಿದವು” 
(ಹೊಸಗನ್ನಡ ಸಾಹಿತ್ಯದ ಕಾಲ ರಾ. ಯ. ಧಾರವಾಡಕರ). 

' ಗಣಿತ ವಿಜ್ಞಾನಗಳಿಗೆ ಸಂಬಂಧಪಟ್ಟ ಮೊದಲನೆ ಪ್ರಕಟಣೆಗಳಲ್ಲಿ ಹೆಚ್ಚಿನವು 
ವಿದ್ಯಾಇಲಾಖೆಯ ವತಿಯಿಂದ ಪ್ರಕಟವಾದ ಅನುವಾದಗಳನ್ನೇ ಕಾಣುತ್ತೇವೆ. 

1 ಸರಳ ರೇಖಾಗಣಿತದ ಮೂಲತತ್ತಗಳಾದ ಯುಕ್ಲಿ ಡನ ಸಿದ್ಧಾಂತಗಳು: 
(ಮೊದಲನೇ ಪುಸ್ತಕ 1887) ಮುಂಬಯಿ ಇಲಾಖೆಯೊಳಗಿನ ಸರಕಾರಿ ವಿದ್ಯಾ 
ಶಾಲಾಖಾತೆಯ ಪ್ರಕಟನೆ. ವಿದ್ಯಾಖಾತೆಗೆ ಸೇರಿದ ಕನ್ನಡ ಬ್ರಾನ್ಸಲೇಟರರು 
ಭಾಷಾಂತರಿಸಿದ್ದು.. 'ಮಗಳೂರು ಬಾಸೆಲ್‌, ಮಿಶನ್‌ ಛಾಪಾಖಾನೆಯಲ್ಲಿ ಛಾಪಿಸ 
ಲ್ಪಟ್ಟಿತು. ಪ್ರಕಾಶನ : ಮುಂಬಯಿ ಗವರ್ನಮೆಂಟ್‌ ಸೆಂಟ್ರಲ್‌ ಬುಕ್‌ಡಿಸೊ. 

48 ಸಿದ್ಧಾಂತಗಳ ವಿವರಣೆ (ಚಿತ್ರಸಹಿತ)ಗಳುಳ್ಳ 88 ಪುಟಗಳ (ಕ್ರೌ. 3) 
ಈ ಪುಸ್ತಕದ ಕಿಮ್ಮತು : 4೮ಣೆ, ಸಿದ್ಧಾಂತಗಳ ನಿವರಣೆಯ ಮೊದಲ ವ್ಯಾಖ್ಯೆಗಳು, 
ಗೃಹೀತಕೃತ್ಯ ಗಳು, ಪ್ರತ್ಯಕ್ಷ ಪ್ರಮಾಣಗಳು-ಇವುಗಳನ್ನು ಉಲ್ಲೇಖಿಸಿದೆ. | 

2 ಪ್ರಾಕೃತಿಕ ಭೂಗೋಲಶಾಸ್ತ್ರವು : (ತಿದ್ದಿದ ಎರಡನೇ ಆವೃತ್ತಿ-1905) 
ಒಂದನೆಯ ಆವೃತ್ತಿ ಪ್ರಕಟವಾದುದು ಯಾವಾಗ ಎಂಬುದು ಗೊತ್ತಾಗುವುದಿಲ್ಲ. 
ಬಹುಶಃ ಮೇಲೆ ಹೇಳಿದ ಪುಸ್ತಕದ ಪ್ರಕಟನೆಯ ಸಮಾಪದ ವರ್ಷದಲ್ಲೇ ಇದೂ 
ಮೊದಲನೆಯ ಆವೃತ್ತಿಯನ್ನು ಕಂಡಿರಬೇಕೆಂದು ಊಹಿಸಬಹುದು. ಈ ಪುಸ್ತಕವು 
ಮುಂಬಯಿ ಇಲಾಖೆಯೊಳಗಿನ ಸರಕಾರೀ ವಿದ್ಯಾಶಾಲಾ ಖಾತೆಯು ಪ್ರಕಟಿಸಿದ 
ಬಾಲಶಿಕ್ಷೋಪಯೋಗಿ ಶಾಸ್ತ್ರದ ಕನ್ನಡ ಪುಸ್ತಕಗಳ ಮಾಲಿಕೆಯಲ್ಲೊಂದಾಗಿದೆ. 
ಆರ್ಚಿಬಾಲ್ಡ್‌ ಗೀಕೀ. ಎಂಬವರಿಂದೆ ರಚಿಸಲ್ಪಟ್ಟ Physical Geography ಎಂಬ 
ಇಂಗ್ಲಿಷ್‌ ಪುಸ್ತಕದ ಅನುವಾದವಿದು. ವಿದ್ಯಾಖಾತೆಯಲ್ಲಿ ಕನ್ನಡ ಟ್ರಾನ್ಸಲೇಟರ 


೮೮ ವಿಜ್ಞಾನ ಕರ್ಣಾಟಕ 


ಭಾಗದಲ್ಲಿಯೂ (8೦೯೦8೯೧೫೨6), ದೂರದ ಸ್ವರೂಪಗಳು ಮೇಲ್ನಾಗದಲ್ಲಿಯೂ 
(0೩೦88೯೦೪೫೮) ಮೂಡಿಬಂದಿರುತ್ತವೆ. ಇದರಿಂದ ಮುಂಭಾಗದ. ಪ್ರಮಾಣವು 
ಹಿಂಭಾಗದ ಪ )ಮಾಣಕ್ಕಿಂತ ಜ್ಯಾವಿಂತೀಯ ವೃದ್ಧಿ (geometric progression) 
ಗನುಗುಣವಾಗಿ ಕಡಿಮೆಯಾಗುತ್ತಾ ಬರುತ್ತದೆ. 

3. ಟ್ರಿ ಮೆಟ್ರೊಗನ್‌ ಚಿತ್ರಗಳು (trimetrogon)— ವು ಅಮೆರಿಕದ 
ಮೂರು ವೆಂಟ್ರೊಗನ್‌ ಎಂಬ ವಿಸ್ತಾರಕೋನ (೫160 ೩೫810) ಮಸೂರಗಳನ್ನು 
ಅಳವಡಿಸಿರುವ ಚಿತ್ರಗ್ರಾಹಕಗಳ ಸಮೂಹದಿಂದ ಏಕಕಾಲದಲ್ಲಿ ತೆಗೆದ ನೇರ 
ಮತ್ತು ಓರೆ ಚಿತ್ರಗಳ ಸಂಯೋಜಿತ ಚಿತ್ರ(೦೦೫0೦೯16 picture). 

ಇದರ ಮಧ್ಯಭಾಗವು. ನೇರಚಿತ್ರವಾಗಿಯೂ, ಪಾರ್ಶ್ವ ಉನ್ನತ ಓರೆ ಚಿತ್ರ 
ಗಳಾಗಿಯೂ ರೂಪಿತವಾಗಿದ್ದು ಒಟ್ಟಿನಲ್ಲಿ ಒಂದು ಪಾರ್ಶ್ವದಿಗಂತದಿಂದ 
ಮತ್ತೊಂದು ಪಾರ್ಕ್ವದಿಗಂತದವಕೆಗಿನ ಭೂಭಾಗವು ಚಿತ್ರೀಕರಿಸಲ್ಪಟ್ಟ ರುತ್ತದೆ. 
ಟ್ರೈ 
ಒದಗಿಸುತ್ತವೆ. 

. 4. ಸಂಯುಕ್ತ ಚಿತ್ರ. (Mಂತai0)--ಒಂದು ವಿಸ್ತಾರವಾದ ಪ್ರದೇಶದ 
ಏಕಪ್ರಮಾಣದ ಒಟ್ಟಾರೆ ನೋಟವನ್ನು ಪಡೆಯಲು ಅನುಕೂಲವಾಗುವಂತೆ 
ಸರಿಜೋಡಿಸಿದೆ (13೩10066) ಅನೇಕ ನೇರಚಿತ್ರಗಳ ಒಂದು ಸಮೂಹದ ಪುನಃ 





ಚಿತ್ರ. 14 ಸಂಯುಕ್ತ ಚಿತ್ರ 


ಮೊಟ್ರೋಗನ್‌ ಚಿತ್ರಗಳು ಭೂಭಾಗದ ಒಂದು ನಿಹಂಗಮ ನೋಟವನ್ನು | 


ಸಾ 


4 


ಕನ್ನಡದಲ್ಲಿ ಆರಂಭದ ಕೆಲವು ವಿಜ್ಞಾನ ಗ್ರಂಥಗಳು ೪೭ 


1 ಕೇಖಾಗಣಿತ: ಮೊದಲನೇ ಪುಸ್ತಕ (1890). ಮೈಸೂರು ವಿದ್ಯಾಖಾತೆ 
ಗಾಗಿ ಮೈಸೂರು ಗವರ್ನಮೆಂಟ್‌ ಸೆಂಟ್ರಲ್‌ ಪ್ರೆಸ್ಸಿನಲ್ಲಿ ಮುದ್ರಿತವಾದುದು. 
75 ಪುಟಗಳ ಈ ಪುಸ್ತಕದ ಮೊದಲ ಇ; ಪುಟಿಗಳಲ್ಲಿ ಪಾರಿಭಾಷಿಕ ಶಬ್ದಗಳ ಕನ್ನಡ 
ತರ್ಜುಮೆಯಲ್ಲಿ ಪ್ರಯೋಗಿಸಲ್ಪಟ್ಟರುವ ಸಮಾನಪದಗಳ ಫೆರಿಸ್ತಾ ಮತ್ತು ಸಂಜ್ಞೆಗಳ 
ವಿವರವಿದೆ. ಉದಾ : Extremity of 1186. ಅಗ್ರ. Extremity of surface— 
ಅಸಿ, pಂlyಂn-ನಿನೇಷಾಶ್ರ, Radius-ದೆಳೆವ್ಯಾಸ, ಇದಕ್ಕೆ ಆಗಿನ ವಿದ್ಯಾಖಾತೆಯ 
ರೈರೆಕ್ಟೆ ರಾಗಿದ್ದ ಮಿ. ಜೆ. ಗೆರಟ್‌ಸಾಹೇಬರು 1866 (1886 ಇರಬೇಕು) ಮೇಯಲ್ಲಿ 
ಬರೆದ ಆಂಗ್ಲ ಮುನ್ನುಡಿಯಿಂದ ಈ ಕನ್ನಡ ಪುಸ್ತಕದ ಮೂಲಕರ್ತ್ಯವಿನ ವಿಷಯ 
ಗೊತ್ತಾಗುತ್ತದೆ. “ The following Kanarese Translation of First 


Book of Euclid was originally made by Mr. B. Rama Rao,a 
youngman who was educated in the Bangalore High School and 
is now a Translator in the chief commissioner’s office. He gave 
me the manuscript a year ago, but 1 found that it needed con- 
siderable revision before it could be printed.and hence delay that 
has taken place in publishing it. * * * The diagrams have been 
very well cut in Sandalwood by T. Rangasami Pillai * * Jtis 
intended to complete and publish the first six books of Euclid in 
Kanarese. | 

ಇದರಲ್ಲಿನ ಕಪ್ಪು ಹಿನ್ನೆಲೆಯೊಳಗಿನ ಅಚ್ಚುಕಟ್ಟಾದ ಪಡಿಯಚ್ಚು ಗಳು ನಿಜಕ್ಕೂ 
ಅತ್ಯಂತ ಸುಂದರವಾಗಿವೆ. 


2 ಗಣಿತಾರ್ಣವ: (1878) ದೊಡ್ಡ ಆಕಾರದ 340ಪು. -- ಉತ್ತರಗಳು 19ಪು. 
+ ಶುದ್ಧಾಶುದ್ಧಪತ್ರಿಕೆ ಪು. ಲೇಖಕರು: ಲಕ್ಷಿ ಒ್ರಹತೈೈಯ್ಯ, ಹೆಡ್ಮಾಸ್ಟರ್‌ 
ತಾಲ್ಲೂಕು ಗೌರ್ನಮೆಂಟ್‌ಸ್ಕೂ ಲ್‌, ಮಳವಳ್ಳಿ, ಇದೊಂದು ವಿಶಿಷ್ಟರೀತಿಯ ಗಣಿತಶಾಸ್ತ್ರ 
ಗ್ರಂಥ, ಗಣಿತಸೂತ್ರ ಮತ್ತು ವಿವರಣೆಗಳೆಲ್ಲ ಕಂದಪದ್ಯಗಳಲ್ಲಿವೆ. 31-3-1878ರ 
ದಿನಾಂಕದ « ಸೂಚನೆ'ಯಲ್ಲಿ ಗ್ರಂಥಕರ್ತರು ಪುಸ್ತಕಾರಂಭದಲ್ಲಿ ಬರೆದಿರುವ 
ಸುದೀರ್ಫಾವದ ಒಂದೇ ವಾಕ್ಯದ (Preface) ಈ ಮಾತುಗಳು ಗಮನಾರ್ಹ. 

«. ಇದುವರಿಗೆ ಈ ದೇಶದಲ್ಲಿ ಕ್ರಮವಾದ ಕರ್ನಾಟಕ ಗ್ರಂಥರೂಪವಾದ ಗಣಿತ 
ಶಾಸ್ತ್ರ ಪುಸ್ತಕಗಳು ಇಲ್ಲದೇ ಇಂಗ್ಲಿಷ್‌ನಿಂದ ಜೆರೆಸಲ್ಪಟ್ಟ ಕೋಲೆನ್ಸೋ ಮೊದಲಾದ 
ಚಿಕ್ಕ ಚಿಕ್ಕ ಪುಸ್ತಕಗಳು ಇರುತ್ತಿದ್ದಾ ಗ್ಯೂ, ಅವುಗಳು ಈ ದೇಶೀಯರಿಗೆ ಅನುಪಯುಕ್ತ 
ವಾಗಿ ಬಳಕೆಯಾಗದೆಯೂ, ಸಂಪೂರ್ಣಗಳಲ್ಲದೆಯೂ ಇರುವ ಪ್ರಯುಕ್ತ ಲೀಲಾವತೀ 
ಮತ್ತು ಇಂಗ್ಲಿಷ್‌, ಮಹಾರಾಷ್ಟ್ರ, ತೆಲುಗ್ಗು ಅರವ ಮೊದಲಾದ ಭಾಷೆಗಳಲ್ಲಿ ಇರತಕ್ಕು 
ಗಣಿತಾಂಶ ಅತಿಶಯಗಳ್ಳಾವತ್ತೂ ತೆಗೆದುಕೊಂಡು ಅವುಗಳನ್ನು ಗಣಿತ ಪ್ರಜೇದ 
ರೂಪವಾದ 18) ಪ್ರಕರಣಗಳಾಗಿ ವಿಂಗಡಿಸಿ, ಪ್ರತಿ ಪ್ರಕರಣಗಳಿಗೂ ಕನ್ನಡ ಕಂದ 


೮೬ ವಿಜಾ ನ ಕರ್ಣಾಟಕ 
೯ 





a -' 30%, ಬಟಟ 





(೧ ¢0% ovetlap 


| ಚಿತ್ರ, 12 ॥. 0. ನೇರ ಮತ್ತು ಪಾರ್ಶ್ವ ಮುಚ್ಚಣೆ 

« ಚಿತ್ರೀಕರಣದಿನ'' ಎಂದು ಹೆಸರು, ಇಂಥಾ ದಿನಗಳನ್ನು ಹವಾಮಾನ 
ಇಲಾಖೆಯ ವರದಿಗಳಿಂದ. ವಯಂಚಿತವಾಗಿಯೇ  ಗೊತ್ತುಪಡಿಸಬಹೆಂದು, 
ಮತ್ತೊಂದು ಮುಖ್ಯ ಅಂಶವೆಂದರೆ ಚಿತ್ರೀಕರಣದ ಉದ್ದಿ ಶ್ಯ. ಭೂಶಾಸ್ತ್ರ ಜ್ಞ್ನ ರು. 
ಇಂಜಿನಿಯರುಗಳು, ನಕ್ಸೆಕಾರರಂ ನೊದಲಾದವರಿಂದ ಸ್ಕಳಪರಿಶೀಲನೆ ಮತ್ತು 
ಸಂಬಂಧಪಟ್ಟ ನಿವರಗಳನ್ನು ಪಡೆಯಲು ಚಿತಿ ಶ್ರೀ ಕರಣವನ್ನು ಎಲೆಗಿಡವುರಗಳಿಂದ 
ಮುಚ್ಚದೆ ನೆಲವು ಕಾಣುತ್ತಿರುವಾಗ ಅಂದರೆ ಬೇಸಿಗೆಯಲ್ಲಿ jd 
ಉತ್ತಮ. ಈ ಕಾಲದಲ್ಲಿ ನೆಲದ ಮೇಲ್ಮೈ ಲಕ್ಷಣ ಹಾಗೂ ಇತರ ಸ್ಕಳೀಯ-- 
ವಿವರಗಳು ಸ್ವಾಭಾವಿಕವಾಗಿ ಗ್ರಹಿಸಲ್ಪಟ್ಟು ಚೆನ್ನಾಗಿ ಕಂಡುಬರುತ್ತವೆ. 
ವ್ಯವಸಾಯತಜ್ಞರು ಮತ್ತು ಅರಣ್ಯ ಖಾತೆಯವರು, ಬೆಳೆಗಳು ಮತ್ತು WK 
ಮರಗಳು ಹೊರವಾಗಿ ಬೆಳದು ನಿಂತಿರುವ ಸಾಲಲ್ಲ ಚಿತ್ರೀಕರಣ ನಡೆಸಲ 
ಇಚ್ಛಿಸುತ್ತಾ ಶೆ. 


\ 


ಕನ್ನಡದಲ್ಲಿ ಆರಂಭದ ಕೆಲವು ವಿಜ್ಞಾನ ಗ್ರಂಥಗಳು ೪೯ 


ಕೋಶ) 2 ಪುಟಗಳಿನೆ. ಪುಸ್ತಕವನ್ನು ಗ್ರಂಥಕರ್ತರು ತಮ್ಮ ಸಿತೃವರ್ಯ 
ರಾವ್‌ಬಹೆದ್ದೂರ್‌ ಪೂರ್ಣ ಕೃಷ್ಣ ರಾವ್‌ ಖM.R.A೩.S. ಇವರಿಗೆ ಗೌರವ ಕೃತಜ್ಞ ತಾ 
ಭಾವಪೂರ್ವಕ ಅರ್ಪಿಸಿದ್ದಾರೆ. ಆಂಗ್ಲ ಮುನ್ನುಡಿಯಲ್ಲಿ ಪುಸ್ತಕದ ಯೋಜನೆಯ 
ಕುರಿತಾದ ಮಾಹಿತಿ ಇದೆ. (ಈ ಪುಸ್ತಕದ ಲೇಖಕರೇ ಈ ವಿಜ್ಞಾನ ಮಾಲಿಕೆಯ 
ಯೋಜಕರು). 


The want of even small handbooks of National History in 
any of the Vernaculars of India, and especially in Kanarese, the 
mother-tongue of the Mysore people, was the first consideration 
which induced me to take on hand, the preparation of this little 
volume. The undertaking though difficult was one which was 
of great interest and pleasure to me as Natural History has been 
my favourite study from boyhood and I shall feel amply rewarded, 
if this little book will be found useful to those for whom itis 
intended—the non-English knowing portion of the Kanarese 

. people.” 


6. ವನಸ್ಸತಿ ಶಾಸ್ತ್ರ: (1896) ಲೇಖಕರು: ಲಕ್ಕೂರು ಸುಬ್ಬರಾವ್‌, 
ಅಸಿಸ್ಟಾಂಟ್‌ ಮಾಸ್ಟರ್‌, ಮೈಸೂರು ಗವರ್ನಮೆಂಟ್‌ ನಾರ್ಮಲ್‌ ಸ್ಕೂಲ್‌, ಪುಟ 
ಗಳು 128-4; (ಬೆಲೆ. 12 ಆಣೆ) ಮುದ್ರಣ ಮತ್ತು ಪ್ರಕಾಶನ: ಜಿ. ಟ. ಎ. 
ಪ್ರೆಸ್‌, ಮೈಸೂರು. ಪುಸ್ತಕದ ಮುದ್ರಣ ಪೂರ್ತಿಯಾಗುವ ಮುನ್ನವೇ ಲೇಖಕರು 
ನಿಧನರಾದ ವಿಷಾದಕರ ಅಂಶವನ್ನು ಸೂಚಿಸುತ್ತಾ ಆಂಗ್ಲ ಮುನ್ನುಡಿಯನ್ನು ಬರೆದ 
ಪೂರ್ಣ ರಾಘವೇಂದ್ರರಾಯರು ಹೀಗೆ ಹೇಳಿದ್ದಾರೆ “ When it was first pro- 
posed to write a series of popular treatises in Kanarese on the 
three Kingdoms of Nature, and the Arts and Industries, the 
author undertook to write the volumes on the Vegetable and 
Mineral kingdoms. * * *” 


7. ಖನಿಜ ಶಾಸ್ತ್ರ: (1896) ಲೇಖಕರು : ಮಹಾರಾಜರವರ ಕಾಲೇಜಿನ 
ಲೆಕ್ಟರರಾದ ಬಿ. ಎನ್‌. ದಾಸಪ್ಪ ಬಿ. ಎ...-ಇವರು. 


ಮುದ್ರಣ ಮತ್ತು ' ಪ್ರಕಾಶನ ಮೇಲಿನನೆರಡರಂತೆಯೇ. ಲೇಖಕರೇ ಈ 
ಪುಸ್ತ ವನ್ನು. ಆಗ ಮೈಸೂರಿನ ವಿದ್ಯಾಭ್ಯಾಸ ಖಾತೆಯ ಇನ್‌ಸೆ ಸ್ಪೆಕ್ಟರ್‌ ಜನರಲ್‌ 
ರಾಗಿದ್ದ ಮಿ! ಎಚ್‌. ಜೆ. ಭಾಭಾ, ಎಂ. ಎ. ಇವರಿಗೆ ಸಮರ್ಪಿಸಿದ್ದಾರೆ. ಅಂಗ್ಲ 
'ಮುನ್ನುಡಿಯ ಈ ಕೆಳಗಿನ ಮಾತುಗಳು ಗಮನಾರ್ಹ “This work has 
been written at the request of Mr. P. Raghavendra Rao B.A, 
B. L. to complete the series of Science handbooks which began 

4 


೭ Rn 





ಟ. ಆರ್‌. ಅನಂತರಾಮು 


ಖನಿಜಾನ್ವೇಷಣೆಯಲ್ಲಿ ಭೂರಾಸಾಯನಿಕ ನಿಧಾನ 


ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯೋಜನೆ, ತನ್ನ ಭೂ ಸಂಪನ್ಮೂಲಗಳ ತ್ವರಿತ 
ಹಾಗೂ ಪರಿಣಾಮಕಾರಿ ಬಳಕೆಗೆ ಅಗ್ರಸ್ಥಾ ನ ನೀಡುತ್ತದೆ. ಅಂತಹ ಯೋಜನೆಗಳ 
ಅನಿಭಾಜ್ಯ ಅಂಗ ಆರ್ಥಿಕ ಖನಿಜಗಳ ಸದುಪಯೋಗ ಎಂಬುದು ಥಿರ್ವಿವಾದ. 
ಅಭಿವೃದ್ಧಿಶೀಲ ರಾಷ್ಟ್ರಗಳು ಖನಿಜಾನ್ವೇಷಣ್ಕೆ ಮೌಲೀಕರಣ, ಉಪಯೋಗಗಳತ್ತ 
ತೀವ್ರ BSN ರಾಷ್ಟ್ರೀಯ ಆರ್ಥಿಕ ನೀತಿಗೆ ಹೊಸ ತಿರುವುಗಳನ್ನು ಕೊಡುತ್ತಿರು 
ವುದನ್ನು ಮನಗಾಣಬಹುದು, ನೂತನ ಖನಿಜಾನ್ವೇಷಣೆಯ ವಿಧಾನಗಳ ಅಳವಡಿಕೆ 
ಈ ದಿಶೆಯಲ್ಲಿ ಪೂರಕವಾಗಿ ಪ್ರಗತಿಯ ಅಭೂತಪೂರ್ವ ಮೈಲಿಗಲ್ಲಾಗಿದೆ. ವೈಮಾನಿಕ 
ಖನಿಜ ಸರ್ವೆ, ಛಾಯಾಚಿತ್ರ ಭೂವಿಜ್ಞಾ ನ್ಮ ಭೂ ಭೌತನಿಧಾನ, ಭೂ ರಾಸಾಯನಿಕ 
ವಿಧಾನ ಒಂದೊಂದೂ, ತಮ್ಮದೇ ಆದ ಕ್ಷೇತ್ರದಲ್ಲಿ ವಿಸ್ತರಿಸಿ ಖನಿಜಾಭಿವೃದ್ದಿಗೆ 
ಬೆನ್ನೆಲುಬಾಗಿನೆ. 

ಭೂಮಿಯಲ್ಲಿ ಅಡಗಿರುವ ಆರ್ಥಿಕ ಖನಿಜಗಳನ್ನು ಭೌತಿಕ ನಿಧಾನಗಳಿಂದ ಸತ್ತೆ 
ಹಚ್ಚುವ ಕಲೆ ಭೂ ಭೌತಖನಿಜಾನ್ವೇಷಣೆ, ಇ ಸು ಇಂತಹ ವಿಧಾನಗಳಿಂದ ' 
ಭೂಮಿಯಲ್ಲಿ ಅಡಗಿರುಷ ಖನಿಜ ನಿಕ್ಷೇಪಗಳ ಭೌತಿಕಗುಣ ವ್ಯಕ್ತವಾಗಿ ಇವುಗಳನ್ನು 
ಸೂಕ್ತರೀತಿಯಲ್ಲಿ ವಿಶ್ಲೇಷಿಸಿ ನಿರೂಪಿಸಿದಾಗ ಖನಿಜನಿಕ್ಷೇಪಗಳ ಇರುವಿಕೆಯ ಬಗ್ಗೆ 
ಮಾಹಿತಿಗಳು ದೊರೆಯುತ್ತವೆ. 

ಭೂಭೌತ ಖನಿಜಾನ್ವೇಷಣೆ ತನ್ನದೇ ಆದ ಸಿದ್ದಾಂತದ ಮೇಲೆ ರೂಪಿತವಾದ 
ವಿಧಾನವಲ್ಲ. ಭೌತಶಾಸ್ತ್ರದ ಮೂಲಭೂತ 'ತತ್ವಗಳೇ ಇದಕ್ಕೆ ಆಧಾರ. ಗುರುತ್ವಾ 
ಕರ್ಷಣೆಯ ಸಿದ್ಧಾಂತ, ಕಾಂತತ್ವ, ದೃಗ” ವಿಜ್ಞಾ ನದ ಪ್ರ ನಿಯಮವಾದ 
ಪ್ರತಿಫಲನ, ವಕ್ರೀಭವನ, ಮೂಲ ಧಾತುಗಳ ನದ್ಯುತ್‌ಗುಣ, ವಿದ್ಯುತ್‌ಕಾಂತ 
ನಿಯಮ. ಇವುಗಳೇ ಭೂ ಭೌತನಿಧಾನಗಳನ್ನು ನಿರ್ದೇಶಿಸುವ ಮೂಲಭೂತ ತತ್ವಗಳು, 
ಈ ನಿಯಮಗಳು ತಾತ್ವಿಕವಾಗಿ ಸರಳವೇ ಹೌದು, ಆದರೆ ಭಾವಿಸಿದಂತೆ ಭೂ ಖನಿಜಗಳ 
ಭೌತಿಕ ಗುಣದಲ್ಲಿ ಸಾಮ್ಯತೆ ಇಲ್ಲ. ಇದರಿಂದಾಗಿ ಈ ನಿಯಮಗಳನ್ನು ನೇರವಾಗಿ 
ಅನ್ವಯಿಸಿ ಖನಿಜಾನ್ವೇಷಣೆ ಕೈಗೊಳ್ಳುವುದು ತುಸು ಕಷ್ಟದಾಯಕವೇ ಸರಿ. 


೮೪ ವಿಜಾ ನ ಕರ್ಣಾಟಕ 
ಇ 


ಮೆಲೆ ಬೀಳುವಂತೆ ಮಾಡಿದಲ್ಲಿ ಸಿದ್ಧಪಡಿಸಿದ ಚಿತ್ರಗಳಲ್ಲಿ ಸದಾರ್ಥಗಳ ಅಥವಾ 
ಸ್ವರೂಪಗಳ ಗುರಂತಿಸಂವಿಕೆಗೆ ಸುಲಭವಾಗುತ್ತದೆ. 
ಹೀಗೆ ತಕ್ಕ ಚಿತ್ರಪಟಲ ' ಮುತ್ತು ಸೋಸಣೆಗಳ ಸಂಯೋಜನೆಯಿಂದ 
ಸ್ವರೂಪಗಳ ವಿಶಿಷ್ಟ ಗುಣಗಳನ್ನು ಚಿತ್ರದಲ್ಲಿ ಎದ್ದೂ ಕಾಣರಿವಂತೆ ಮಾಡಬಹದು. 
ಸಾಮಾನ್ಯವಾಗಿ ಕಪ್ಪು ಬಿಳುಪು ಪಟಲದೊಂದಿಗೆ-ನೀಲಿ (minus blue) 
ಸೋಸಣಿಗೆಯ ಬಳಕೆಯಿಂದ ನೀಲಿ, ಹಸುರು, ಹಳದಿ, ಕಿತ್ತಳೆ ಮತ್ತು ಕೆಂಪು 
ಬಣ್ಣಗಳನ್ನು ನಿರ್ದಿಷ್ಟ ಬೂದು ಛಾಯೆಂಗಳಲ್ಲಿ ಸ 


ಆದರೆ . ವರ್ಣಚಿತ್ರಗಳೊಂದಿಗೆ ಸೋಸಣೆಗಳನ್ನು ಉಪಯೋಗಿಸಿದಲ್ಲಿ 
ಸಿದ್ಧ ಪಡಿಸಿದ ಚಿತ್ರ ಗಳಲ್ಲಿ ಕಲವು ಸ್ವರೂಪಗಳು ವಿರೂಪಗೊಂಡಿರಂತ್ತವೆ. ಇದರ 
ನಿರೂಪಣೆಗೆ ಅತ್ಯಂತ ಸಹಕಾರಿಯಾದ ೪ ಅಂಶವಾಗಬಹುದು. 


ಹಾರಾಟದ ಯೋಜನೆ (Flight Planning) 

ವಾಯುಚಿತ್ರೀಕರಣಕ್ಕೆ . ಮೋಡವಿಲ್ಲದ ನಿರ್ಮಲ ವಾತಾವರಣ (8೦೦6 
fiying weather) ಅತ್ಯಾವಶ್ಯಕ. ಗಂಟಿಗೆ 150 ರಿಂದ 200 ಮೈಲಿಗಳ 
ವೇಗದಲ್ಲಿ ಚು 20,000 ರಿಂದ 25,000 ಅಡಿಗಳ ಎತ್ತರದಲ್ಲಿ ಚಲಿಸಂತ್ತಿ 
ರುವ ಬೀಚ್‌ ಕ್ರಾಫ್ಟ್‌ (60808 ೦೩) ಅಥವಾ ಡಕೋಟ ವಿಮಾನದಿಂದ ಬೆಳಿಗ್ಗೆ 
10 ಗಂಟಿಯಿಂದ ಮಾನ್ಯ 3 ಗಂಟೆಯೊಳಗೆ 2 ರಿಂದ 5 ಜನರ ತಂಡವೊಂದು 
(೦೫೮೪) ವಿಶೇಷವಾಗಿ ಅಳವಡಿಸಿರುವ ಚಿತ್ರಗ್ರಾಹೆಕ ಸಂಯೋಜನೆಯಿಂದ ಕೆಳಗಿನ 
ಸುಮಾರು 400 ರಿಂದ 600 ಚದುರ ಮೊ ಲಿಗಳಷ್ಟು ಭೂಭಾಗವನ್ನು ಚಿತ್ರೀಕರಿಸ 
'ಬಹಂದು. 


ಮುಚ್ಚಣೆ ಣೆ (Overlap) 
ಚ ಪ್ರದೇಶದ ಚಿತ್ರೀಕರಣವನ್ನು ಸಮಾನಾಂತರ ಸಾಲು 
ಹಾರಾಟಿದಿಂದಲೂ, ಹೆದ್ದಾರಿ, ರೈಲುಮಾರ್ಗ ಮುಂತಾದ ಯೋಜನೆಗಳಿಗಾಗಿ 
ನೇರ ಹಾರಾಟಿದಿಂದಲೂ ಅನುಕ್ರಮ ಚಿತ್ರಗಳಲ್ಲಿ ಸಾಕಷ್ಟ ಅಂದರೆ ಸಾಮಾನ್ಯ 
ವಾಗಿ ಶೇಕಡ 60 ರಿಂದ 65ರಷ್ಟು ನೇರಮುಚ್ಚ ಣೆ (forward or longitudinal 
overlap) ಮತ್ತು ಶೇಕಡ 30 ಇಂಡ 35 ರಷ್ಟು ಪಾರ್ಶ್ವ ಮಂಚ್ಚಣೆ (Lateral 
or 5166180) ಇರುವಂತೆ, ಯಂತ್ರದಿಂದ ಹುಲ್ಲು ಕೊಯ್ದು (mowing) ಮಾಡಂ 
ವಂತೆ, ಚಿತ್ರೀಕರಿಸಲಾಗಂವುದಂ (ಚಿತ್ರ 12೩. 120. 12c.). 

ಶೇಕಡ 60ರ ಮಚ್ಚ ಣೆ, ವಾಯುಚಿತ್ರಗಳ ಘನರೂಪ ಅಧ್ಯಯನಕ್ಕೆ 
(stereoscopy) ಆತಿ ಮುಖ್ಯ ಅಂಶ. ಪಾರ್ಶ್ವ ಮಚ್ಚ ಣೆ ಅಕ ೈಪಕ್ಸುದ ಶ್ರೇಣಿ 


ಖನಿಜಾನ್ಹೇಷಣೆಯಲ್ಲಿ ಭೂರಾಸಾಯನಿಕ ವಿಧಾನ ೫೩ 


ಯಲ್ಲಿ ಭೂರಾಸಾಯನಿಕ ತಂತ್ರವು ಖನಿಜ ಪರಿಶೋಧನೆಯ ಅವಿಭಾಜ್ಯ ಅಂಗವಾಗಿದೆ. 
ಅದರಲ್ಲೂ ಕ್ಲಾರಖನಿಜಗಳ ಅನ್ವೇಷಣೆಯಲ್ಲಿ ಇದರ ಪಾತ್ರ ಅಸೀಮವಾದದ್ದು. ಈ 
ಸಂಸ್ಲೆಯಲ್ಲಡೆ ಅಣುಶಕ್ತಿ ಮಂಡಲ, ತೈಲ ಮತ್ತು ನೈಸರ್ಗಿಕ ಅನಿಲಸಂಸ್ಥೆ ಈ 
ವಿಧಾನವನ್ನು ಯಶಸ್ವಿಯಾಗಿ ಬಳಸಿವೆ. ಭಾರತ ಭೂಸರ್ವೇಕ್ಷಣ ಇಲಾಖೆಯ " ಕ್ಷೇತ್ರ 
ತಾಂತ್ರಿಕ ಪರಿಶೋಧನಾ? ವಿಭಾಗ ಭಾರತೀಯ ಸ್ಥಿತಿಗನುಗುಣವಾಗಿ ವಿವಿಧ ರೀತಿಯ 
ಮಾದರಿಗಳನ್ನು ಕೀವ್ರಗತಿಯಲ್ಲಿ ಅಭ್ಯಸಿಸುತ್ತಿದೆ. 
ಅಂಬಾಮಾತಾ(ಗುಜರಾತ್‌), ವೂಲಾರ್‌ಪರ್ಸೊೋರಿ(ಮಹಾರಾಷ್ಟ್ರ), ಮಲಾಂಜ್‌ 
ಕಂಡ್‌ (ಮಧ್ಯಪ್ರದೇಶ), ಇಂಗಲದಾಳ್‌, ತಿಂತಿಣಿ, ನುಗ್ಗೇಹಳ್ಳಿ (ಕರ್ನಾಟಕ), ಅಗಿ 
ಗೊಂಡಲ (ಆಂಧ್ರ), ಉಂಪಿರ್ತ (ಅಸ್ಸಾಂ), ಸರ್ಗಿಪಲಿ, ಸುಕಿಂಡ, ಸಿಮ್ಲಿಪಾಲ್‌ 
(ಒರಿಸ್ಸಾ), ಸರಪಹಾರ್‌ (ಪಶ್ಚಿ ಮಬಂಗಾಳ), ದೇಗನಾ (ರಾಜಾಸ್ತಾನ), ಲಾವಾಮ 
ಸಾರ (ಬಿಹಾರ)ಗಳಲ್ಲಿ ವಿವಿಧ ಖನಿಜಗಳ ಅನ್ವೇಷಣೆಗೆ ಜತನ ವಿಧವನ್ನು 
ಅಳವಡಿಸಿಕೊಳ್ಳ ಲಾಗಿದೆ. 
ಭೂತಾಯಿ ವಿಧಾನದ ಅಳವಡಿಕೆ ಶೈಶವಾವಸ್ಥೆ ಯಲ್ಲಿದ್ದಾಗ ಮಣ್ಣಿನ 
ಮಾದರಿಯೇ ಈ ವಿಧಾನದ ಸರ್ವಸ್ವವಾಗಿತ್ತು. ಅನುಕ್ರಮವಾಗಿ ಇತರ ಮುಂದು 
ವರಿದ ವಿಧಾನಗಳು ಬೆಳಕಿಗೆ ಬಂದವು. ತೊರೆ ಸಂಚಯನ (stream sediments), 
ನೀರು, ಸಸ್ಯಗಳು ಇಂದು ಪ್ರಬಲ ಮಾಧ್ಯಮವಾಗಿ ಉಪಯುಕ್ತ ವಾಗಿವೆ." ಇದರಂತೆ 
ವಿಶ್ಲೇಷಣಾ ತಂತ್ರದಲ್ಲೂ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಮಾದರಿಗಳ ವಿಶ್ಲೇಷಣೆ _ 
ಯನ್ನು ಸಂಖ್ಯಾನಿಧಾನ, ಕಂಪ್ಯೂಟರ್‌ಗಳನ್ನು ಅಳವಡಿಸಿ ಅತ್ಯಲ್ಪ ಕಾಲದಲ್ಲೇ 
ಉಪಯುಕ್ತ ಮಾಹಿತಿಗಳೊಂದಿಗೆ ಪ pene ಸ್ಟ ದೆ. 
ಭೂರಾಸಾಯಫಿಕ ಖನಿಜಾನ್ವೇಷಣೆಯನ್ನು ಪ್ರಮುಖವಾಗಿ ಐದು ವಿಭಾಗ 
ಗಳಾಗಿ ವರ್ಗೀಕರಿಸಬಹುದು. 
]. ಶಿಲಾ ಭೂರಾಸಾಯನಿಕ ವಿಧಾನ (Lithogeochemical 
Prospecting) 
ಶೇಷ ಸಂಚಯನ ಭೂರಾಸಾಯವಿಕ ವಿಧಾನ (Piedogeochemical) 
ಜಲ ಭೂರಾಸಾಯನಿಕ ವಿಧಾನ (Hydrogeochemical) 
ಅನಿಲ ಭೂರಾಸಾಯನಿಕ ವಿಧಾನ (Atmogeochemical) 
ಜೈನ ಭೂರಾಸಾಯನಿಕ ವಿಧಾನ (Biogeochemical) 
ಶಿಲಾ ಭೂರಾಸಾಯನಿಕ ನಿಧಾನ : ಶಿಲೆಗಳ ಅಥವಾ ಶಿಲೆಗಳ ನಿರ್ದಿಷ್ಟ ಖನಿಜಗಳ 
ವಿಶ್ಲೇಷಣೆ ಈ ವಿಧಾನದ ಮುಖ್ಯ ಗುರಿ. . ನಿರ್ದಿಷ್ಟಪ್ರ ದೇಶ CO a 
58806) ಹಾಗೂ ಸಮೀಕ್ಷಣ Detail Survey) ಕಾರ್ಯಗಳಿಗೆ ಈ ವಿಧಾನವನ್ನು 
ಬೆಳಸಿಕೊಳ್ಳಬಹುದು. ಸಾಧಾರಣ ಪ್ರಮಾಣಕ್ಕಿಂತ ಅಧಿಕವಾಗಿ ಕಂಡುಬರುವ 
ನಿರ್ಧಿಷ್ಟ ಮೂಲಧಾತುಗಳನ್ನು ಹೊಂದಿರುವ ಸ್ಥಳೀಯ ಶಿಲೆಗಳುಳ್ಳ ಭೂರಾಸಾಯನಿಕ 


mp 





೮೨ ವಿಜ್ಞಾನ ಕರ್ಣಾಟಕ 
ಕ ಚಿತ್ರಪ 
ಉದ್ದಿಶ್ಯ ped ಖಯತು/ಕಾಲ ಚಿತ್ರ ಪ್ರಮಾಣ 
ಅರಣ್ಯ ನಕ್ಷೆ. | ಕಪ್ಪು-ಬಿಳುಪು ಶರದೃತು 1: 2000-—1 : 20,000 
(ಚಳಿಗಾಲ) 
ಟಿಂಬರ್‌ ಸಮಾಸ್ಷೆ | ಕಪ್ಪು-ಜಿಳುಪು | ವಸಂತ ಯತು | 1 ; 5000--1 : 20,000 
ಅಥವಾ : ಶರದೃತು ' 
ಅತಿರಕ್ಷ ವರ್ಣ 
ಸ್ಥಳಾಕೃತಿ ನಕ್ಷೆ | ಸಕಲ ವರ್ಣ | ಶರದೃತು (1:5000-1: 10,000 
(ಚಳಿಗಾಲ) | -. 
ಹೆದ್ದಾರಿ ನಿರ್ಮಾಣ , ಸಕಲ ವರ್ಣ ಶರದೃತು. | 1: 5000--1 ; 10,000 
“ (ಚಳಿಗಾಲ) 
ನಗರಾಭಿವೃದ್ಧಿ | ಸಕಲ ವರ್ಣ | ಶರದೃತು | 1: 5000--1 : 10,000 
; (ಚಳಿಗಾಲ) 
ವ್ಯವಸಾಯ ವರ್ಣ ಹಾಗೂ | ವಸಂತ ಯತು | 1: 5000-1 ; 10,000 
ಮಣ್ಣಿನ ಸಮಿಕ್ಷೆ ಮಿಥ್ಕಾವರ್ಣ ಹಾಗೂ | 
ಸ ಉತ್ತ ಬಳಿಕ 
-ವಿತೇಷ ಸ್ಥಳ ಸಕಲ ನರ್ಣ ಎಲ್ಲಾ | 1; 5000-.] : 10,000 
ಪರಿಶೀಲನೆ 1 ಯತುಗಳಲ್ಲೂ |: k 


ಜಲ ಸಂಸದ 
































ಪಟ್ಟ 3 : ನಿನಿಧೋಡ್ಹೇಶ ಚಿತ್ರೀಕರಣಕ್ಕೆ ಸಲಹೆ ಮಾಡಿರುವ ಚಿತ್ರಪಟಿಲ ನಮೂನೆ ಯತು , 
ಹಾಗೂ ಚಿತ್ರ ಪ್ರಮಾಣ, 


ಖನಿಜಾನ್ವೇಶಣೆಯಲ್ಲಿ ಭೂರಾಸಾಯನಿಕ ವಿಧಾನ ೫೫ 


ಯಿಂದ ನಿರ್ಧರಿಸುವುದು ಬಹು ಕಷ , ಇದಲ್ಲದೆ ಯುತುವರಾನಗಳನ್ನು ಅನುಸರಿಸಿ ನೀರಿನ 
ಮಟ್ಟಿ ದಲ್ಲಿ ಏರಿಳಿತ ಕಂಡುಬರುವಿಕೆಯ ಕಾರಣ ಇದು ಹೆಚ್ಚು ಆಶಾದಾಯಕ 
ಮಾಧ್ಯಮವಲ್ಲ. 

ಶಿಲೆಗಳ ಆಳದಲ್ಲಿ ಸಂಗ್ರಹಗೊಂಡ ಅಂತರ್ಜಲವನ್ನು ಮಾದರಿ ಪ್ರಮಾಣದಲ್ಲಿ 
ಸಂಗ್ರಹಿಸಿ ಹೈಡ್ರೊಕಾರ್ಬನ್‌ ಸಂಘಟನೆಯ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯ. 
ಏಕೆಂದರೆ ತೈಲಸಿಕ್ಸೆ (ಪವನ್ನು ಪ್ರತಿನಿಧಿಸುವ ಪ್ರಬಲ ಅಂಶ ಹೈಡ್ರೊಕಾರ್ಬನ್‌ ಎಂದು 
ತಿಳಿದು ಬಂದಿದೆ. 

ಬಿಸಿನೀರು ಬುಗ್ಗೆಗಳ ಸುತ್ತ ಅನೇಕ ಖನಿಜಗಳು ಸಂಚಯನ ಗೊಂಡಿರುತ್ತವೆ. 
ಇಂತಹ ಬುಗ್ಗೆಗಳು ಇಡೀ ಪ್ರದೇಶದ ಖನಿಜಗಳನ್ನು ಪ್ರತಿನಿಧಿಸುವುದು ಇಲ್ಲಿ ಮಹತ್ವದ 
ಅಂಶ. ಇಂತಹ ಮಾದರಿ ಪರೀಕ್ಷಣ ಚಿನ್ನ, ಬೆಳ್ಳಿ, ಕೋಬಾಲ್ಟ್‌, ತಾಮ್ರ, 
ಮ್ಯಾಂಗನೀಸ್‌ ನಿಕ್ಷೇಪಗಳ ಅನ್ವೇಷಣೆಗೆ ಸಹಕಾರಿಯಾಗಿವೆ. 

ಅನಿಲ ಭೂ ರಾಸಾಯನಿಕ ನಿಧಾನ: ಖನಿಜಾನ್ವೇಷಣೆಗಾಗಿ ಅನಿಲಗಳ ವಿಶ್ಲೇಷಣೆ 
ಇಲ್ಲಿನ ಪ್ರಬಲ ಮಾಧ್ಯಮ. ಹೆಚ್ಚು ಭಾಷ್ಟ್ರೀಕರಣ ಗುಣವುಳ್ಳ ರಸಸಿಂಧೂರ, 
ಅರ್ಸೆನಿಕ್‌, ಅ್ಯಂಹಿಮೊನಿ, ಅಯೊಡಿನ್‌ ಮೂಲಧಾತುಗಳನ್ನು ಈ ವಿಧಾನದಲ್ಲಿ 
ವಿಶ್ಲೇಷಿಸಲಾಗುವುದು. ನೈಸರ್ಗಿಕ ಅನಿಲ, ಅಧಿಕ ಭಾಷ್ರೀಕರಣಗೊಳ್ಳುವ ಮೂಲ 
ಧಾತುಗಳು ಮೂಲ ಸಂಗ್ರಹಣಾ ಕೇಂದ್ರದಿಂದ ಬಹುದೂರ ಪ್ರವಹಿಸುತ್ತವೆ. ಹೀಗೆ 
ಪ್ರವಹಿಸುವಾಗ ಅವುಗಳಿದ್ದ ಸ್ಥಳದಲ್ಲಿ ಉಳಿಯುವ ವಿಕಿರಣ ವಲಯಗಳು ಖನಿಜ 
ನಿಕ್ಷೇಪಗಳನ್ನು ಅನ್ವೇಷಿಸುವಲ್ಲಿ ಮಹತ್ತರ ಸೂಚಿಗಳಾಗುತ್ತವೆ. ಗಂಧಕದ 
ಶೈಆಕ್ಸೆ ಡ್‌, ಜಲಜನಕದ ಸಲ್ಫೆ ಪಿತು, ಮತ್ತು ಇತರ ಅನಿಲಗಳು ಗಂಧಕದ ಅದುರು 
ನಿಕ್ಚೇಪಗಳ ಉತ್ಕರ್ಷಣ ಕ್ರಿಯೆಯಲ್ಲಿ ಬಿಡುಗಡೆ ಹೊಂದುತ್ತವೆ. ಈ ಅಂಶವನ್ನು 
ಪರಿಗಣಿಸಿ ಮಣ್ಣು ಹಾಗೂ ಮಣ್ಣಿನ ಹೊರೆಯ ವಿಶ್ಲೇಷಣೆಯನ್ನು ಕೈಗೊಂಡರೆ 
ಉಪಯುಕ್ತ ಮಾಹಿತಿಗಳನ್ನು ಪಡೆಯಬಹುದು. ರಸ ಸಿಂಧೂರ ವಿಕಿರಣ ವಲಯನ್ನು 
ಗುರುತಿಸಿ ಕೈಗೊಂಡ ಸಮಾಕ್ಸೆ ಆಳದಲ್ಲಿ ಹೂತ ಸಲ್ಫೈಡುನಿಕ್ಸೇಷಗಳನ್ನು 
ಅನ್ವೇಷಿಸುವಲ್ಲಿ ಯಶಸ್ವಿಯಾಗಿದೆ. 

ಜೈನ ಭೂ ರಾಸಾಯನಿಕ ನಿಧಾನ: ನಿರ್ದಿಷ್ಟವಾದ ಖನಿಜ ನಿಕ್ಸೇಪ ಪ್ರಜೇಶ 
ಗಳಲ್ಲಿ ಮಾತ್ರ ಬೆಳೆಯುವ ಕೆಲವು ಸಸ್ಯ ಪ್ರಭೇದಗಳು, ಸಸ್ಯಗಳ ಲೋಹಾಂಶ, 
ಬೆಳವಣಿಗೆಯ ವೈಶಿಷ್ಟವನ್ನು ಈ ವಿಧಾನದಲ್ಲಿ ಪರಿಗಣಿಸಿ ಖನಿಜಾನ್ಹೇಷಣೆಗೆ 
ನೆರವಾಗುವ ಅನೇಕ ಉಪಯುಕ್ತ ಅಂಶಗಳನು ಪಡೆದುಕೊಳ್ಳ ಬಹುದಾಗಿದೆ. 

ಹೈಡ್ರೊ ಕಾರ್ಬನ್‌ ಅನೇಕ ವೇಳೆ ಶಿಲೆಗಳಲ್ಲಿ ಮಣ್ಣಿನಲ್ಲಿ ಮಣ್ಣಿನ ಹೊರೆಯಲ್ಲಿ 
ಸಂಗ್ರಹಗೊಳ್ಳುತ್ತದೆ, ಇಂತಹ ಸ್ಥಳಗಳಲ್ಲಿ ಏಕಾಣು ಜೀವಿಯಾದ ಬ್ಯಾಕ್ಟೀರಿ 
ಯಾಗಳು ಹೆಚ್ಚು ಪ್ರವರ್ಥಿಸುತ್ತನೆ. ಇವುಗಳ ಅನ್ವೇಷಣೆ ಸಹ ಪರೋಕ್ಷವಾಗಿ 
ಖನಿಜಗಳ ಅನ್ವೇಷಣೆಗೆ ಎಡೆಮಾಡಿಕೊಡುವುದುಂಟು. ಇದರಂತೆ ಸಲ್ಫೈೈಡು ಹಾಗೂ 


ಲಂ | ವಿಜ್ಞಾನ ಕರ್ಣಾಟಕ 


ತಿಳಿಸಿರುವ ಯಾವು ದಾದರೂ ನಮೂನೆ ಚಿತ್ರ ಅಥನಾ ನಮೂನೆಗಳನ್ನು ತಕ್ಕರೀತಿ 
ಯಲ್ಲಿ ಪರಿಷ್ಕರಿಸಿ ಸಡೆಯಬಹಂದಂ. 

1. ಬಣ್ಣದ ಚಿತ್ರಗಳು 

2. ಕಪ್ಪು ಬಿಳುಪು ಚಿತ್ರಗಳು 

3. ವರ್ಣಪಾರದರ್ಶಕಗಳು (color transparencis) 

4. ಕಪ್ಪು ಬಿಳುಪು ಪಾರದರ್ಶಕಗಳು 

ಇದರಿಂದ ನಿರೂಪಣೆಗಾರರು ತಮಗೆ ಬೇಕಾದ ರೀತಿಯ ಚಿತ್ರಗಳನ್ನು 
ಪಡೆಯಲು ಅನುಕೂಲವಾಗುತ್ತದೆ. ವರ್ಣಚಿತ್ರಗಳಿಂದ ಸಸ್ಯವರ್ಗ, ಶಿಲೆಗಳು, 
ಹಾಗೂ ಮಣ್ಣು ಗಳ (80115) ಗಂರಂತಿಸುವಿಕೆ ಮತ್ತು. ವಿವರವಾದ ಅಧ್ಯಯನ 
ಸಾಧ್ಯ. ಸುಲಭ ವರ್ಣಪಟಲ ಚಿತ್ರೀಕರಣಕ್ಕೆ ಪ್ರಖರವಾದ ಸೂರ್ಯನ ಬೆಳಕು 
ಅತ್ಯುಗತ್ಯ. 


ವರ್ಣಪಾರದರ್ಶಕಗಳು 


ಇದರಲ್ಲಿ ಕೂಡ ಚಿತ್ರೀಕರಿಸಿದ ವರ್ಣಪಟಲವನ್ನು ಮೊದಲು ದ್ರಾವಣಗಳಿಂದ 
ತೊಳೆದು ಪೂರಕವರ್ಣಗಳಿಗೆ ಪರಿವರ್ತಿಸಿ ಅನಂತರ ಪ್ರತಿಚ್ಛಾಯೆಯನ್ನು ಪುನಃ 
ಸಿದ್ಧಪಡಿಸಿ ನಿಜವರ್ಣಗಳು ಪಟಲದಲ್ಲಿಯೇ ಮೂಡುವಂತೆ ಮಾಡಲಾಗುತ್ತದೆ. 
ಒಟ್ಟಿ ನಲ್ಲಿ ವರ್ಣಚಿತ್ರಗಳಲ್ಲಿ ಮೂರು ಸ್ವತಂತ್ರವಾದ ನೀಲಿ, ಹಸರು 
ಮತ್ತು ಕೆಂಪು ಪ್ರತಿಬಿಂಬಗಳಿರಂತ್ತವೆ. ಇವುಗಳ ಒಟ್ಟಾರೆ ನೋಟವೇ ಬಣ್ಣಗಳ 
ಸಂಕಲನ ವ್ಯವಕಲನದಿಂದಾಗಿ ಸಂಪೂರ್ಣ ವರ್ಣಚಿತ್ರವಾಗಿ ಕಂಡುಬರಂತ್ತದೆ. 


ಕೆಸ್ಪು ಬಿಳುಪು ಅತಿರಕ್ತವರ್ಣ ಪಟಲ (Black and white Infrared 
film) 
ಸಾಮಾನ್ಯ ಕಪ್ಪು ಬಿಳುಪು ಚಿತ್ರಪಟಲದ ಗ್ರಾಹಕಶಕ್ತಿಯನ್ನು `ಸ್ವಲ್ಪ 
ಹೆಚ್ಚಿಸಿ ನಿದ್ಯುದಯಸ್ಕಾಂತ ವರ್ಣಮಾಲೆಯ ಕೆಂಪು ಮತ್ತು ಅತಿರಕ್ತವರ್ಣಗಳ 
ವಿಭಾಗಗಳನ್ನು ಅಂದರೆ 0.7 ಮೆಬ್ಛಕ್ರಾನ್‌ನಿಂದ 0.9 ಮೈ ಕ್ರಾನ್‌ವರೆಗೆ ವಿಸ್ತರಿಸಿ 
ದಲ್ಲಿ ಅದು ಸಮಿನಾಪ ಅತಿರಕ್ತ ವರ್ಣಪಟಲ (868೯ infrared ಗೆಯ) ವೆನಿಸಂತ್ತದೆ. 
ಈ ಪಟಲವು ಕೂಡ ಕಪ್ಪು ಬಿಳುಪು ಸಕಲನರ್ಣ ಪಟಲದಂತೆ (Panchromatic 
film) ಮಧ್ಯಂತರ ಬೂದುಛಾಯೆಗಳಿಂದ ಕೂಡಿದ್ದು ಕಪು ಹಿ ಬಿಳುವು ಪ್ರತಿಬಿಂಬ 
ವನ್ನು ಕೊಡುತ್ತದೆ. 


ಮಿಥ್ಯಾವರ್ಣ ಪಟಿಲ (Color Infrared or false color film) 
ಎರಡನೇ ಮಹಾಯುದ್ಧ ದ' ಸಮಯದಲ್ಲಿ ವಿಂಲಿಟಂ ಉಸಯೋಗಕ್ಕಾಗಿ 
ಮಿಲಿಟರಿ ನೆಲೆಗಳಂ ಮತ್ತು. ಉಪಕರಣಗಳನ್ನು ಗಿಡಮರ ಎಲೆಗಳ ನಡುವೆ 'ಅಡಗಿ 


ಖನಿಜಾನ್ವೇಷಣೆಯಲ್ಲಿ ಭೂರಾಸಾಯನಿಕ ವಿಧಾನ ೫೭ 


ಪ್ರಾರಂಭಿಸಲಾಗುವುದು, ಗುಳಿಗಳ ವಿವಿಧ ಆಳದಿಂದ ಕ್ರಮಬದ್ಧವಾಗಿ ಮಣ್ಣಿ ನ 
ಮಾದರಿಯನ್ನು ಸಂಗ್ರಹಿಸಿ ಅಗೋಚರ ಅದುರಿನಲ್ಲಿರಬಹುದಾದ ಮೂಲಧಾತು 
ಸಂಗ್ರಹಣೆಯನ್ನು ಸೂಕ್ತ ರೀತಿಯಲ್ಲಿ ಅರಿಯಲು ಸಾಧ್ಯ, ರೂಢಿಯಲ್ಲಿರುವ ಮಣ್ಣಿನ 
ಮಾದರಿಯನ್ನು " ಬಿ” ವಲಯದಲ್ಲೇ ಅಲ್ಲದೆ "ಎ' ವಲಯದಿಂದಲೂ ಸಂಗ್ರಹಿಸ 
ಬಹುದಾಗಿದೆ. ಮಣ್ಣಿನ ಮಾದರಿ ಸಂಗ್ರಹಣೆ ಆಯಾ ಭೂಮಿತಿಯನ್ನು ಅವಲಂಬಿಸಿರು 
ತ್ತದೆ, ಚಚ್‌ೌ ಶೆ ತಡೆ ($qu೩re 816) ಗಳನ್ನು ನಿರ್ಮಿಸಿಕೊಂಡು ಮಾದರಿ 
ಸಂಗ್ರಹಿಸುವ ವಿಧಾನ ಹೆಚ್ಚು ರೂಢಿಯಲ್ಲಿದೆ. ಮಾದರಿ ಅಂತರ 300 ಮೀಟರುಗಳಿದ್ದು 
ವಿಶ್ಲೇಷಣಾ ಫಲಿತಾಂಶದ ಆಧಾರದ ಮೇಲೆ ಈ ಅಂತರವನ್ನು ಮಿತಗೊಳಿಸಲಾಗುತ್ತದೆ. 
ಸಾಧಾರಣವಾಗಿ 20-30 ಗ್ರಾಂ ಮಣ್ಣು ಪ್ರಮಾಣವನ್ನು ವಿಶ್ಲೇಷಣೆಗಾಗಿ 
ಉಪಯೋಗಿಸಲಾಗುತ್ತದೆ. 

ತೊರೆ ಸಂಚಯನಗಳು ಮತ್ತು ನೀರು: ಸೂಕ್ತ ಖನಿಜೀಕರಣವಲಯವನ್ನು 
ಗುರ್ತಿಸಲು ಈ ವಿಧಾನವನ್ನು ಬಳಸಲಾಗುತ್ತದೆ. ಗೋದಾವರಿ ನದಿಪಾತ್ರದ 
ಸುಮಾರು 1500 ಕಿ.ಮೀ. ದೂರದವರೆಗೆ ಕ್ರಮಬದ್ಧವಾದ ನೀರಿನ ಮಾದರಿ ಪರೀಕ್ಷೆ 
ತಳ ಹೊರೆ (806 1,046) ಹಾಗೂ ಹತ್ತಿರವಿದ್ದ ಶಿಲಾವರಣಗಳನ್ನು ಅಭ್ಯಸಿಸ 
ಲಾಯಿತು. ಅನೇಕ ವೇಳೆ ಈ ಸಂಚಯನಗಳು ನದಿ ದಡದ ವಸ್ತುಗಳಿಂದ ಸೇರ್ಪಡೆ 
ಗೊಂಡು ಅನಿರ್ದಿಷ, ಫಲಿತಾಂಶವನ್ನು ಕೊಡಬಹುದು. ಈ ಆಂಶವನ್ನು ಗಮನ 
ದಲ್ಲಿಟ್ಟು ಕೊಂಡು ನದೀ ದಡದ ಸಂಚಯನಗಳೆ ಮಾದರಿಯನ್ನೂ ಈ ಸಂಬಂಧದಲ್ಲಿ 
ಪರೀಕ್ಷಿಸಲಾಯಿತು. ಇತರ ಮಾದರಿಗಳ ನಿರೂಸಣೆಗಿಂತ ನದೀ ಸಂಚಯನಗಳ 
ನಿರೂಪಣೆ ಅತ್ಯಂತ ಜಹಟಲ. ಏಕೆಂದರೆ ಜಲಾನಯನ ಪ್ರದೇಶದ ಶಿಥಿಲೀಕರಣ, 
ಸಂಚಯಿಸುವ ಶಿಲೆಗಳ ಸವೆತ ಇವುಗಳ ತೀವ್ರತೆಯನ್ನು ನಿರ್ದಿಷ್ಟವಾಗಿ ಹೇಳಲು : 
ಕ್ಲಿಷ್ಟವಾಗುತ್ತದೆ. | 

ಸಸ್ಯಗಳು: . ಖನಿಜಾನ್ವೇಷಣೆಯಲ್ಲಿ ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷ 
ವಾಗಿಯೋ ಸಸ್ಯಗಳು ಉಪಯುಕ್ತ ವೆನಿಸಿವೆ. ಸಾಧಾರಣವಾಗಿ ಖನಿಜ ನಿಕ್ಲೇಪಗಳ 
ಮೇಲೆ ಬೆಳೆಯುವ ಸಸ್ಯಗಳಲ್ಲಿ ಹೆಚ್ಚು ಲೋಹಾಂಶನಿರುವುದು ` ಕಂಡುಬರುತ್ತದೆ, 
ಮಣ್ಣಿ ನಲ್ಲಿ ಲೋಹವು ದ್ರಾವಣ ರೂಪದಲ್ಲಿದೆ. ಎಂಬುದು ಸ್ಪಷ್ಟವಾಗುತ್ತದೆ. ಇದರ 
ಜೊತೆಗೆ ಮಣ್ಣಿನ 7೫. (ಆಮ್ಲೀಯ ಕ್ಲಾರಗಳ ಪ್ರಮಾಣ), ಹವಾಮಾನ, 
. ಅಂತರ್ಜಲದ ಗುಣಗಳು ಸಸ್ಯ ಲೋಹಾಂಶವನ್ನು ಪಡೆಯಲು ಆಧರಿಸುವ ಅಂಶಗಳು. 
ಸಸ್ಯೃಗಳನ್ನಾಧರಿಸಿ ಕೈಗೊಳ್ಳುವ ಖನಿಜಾನ್ವೇಷಣೆಯನ್ನು ಸಂಕ್ಷಿಪ್ತವಾಗಿ ಎರಡು 
ವಿಭಾಗ ಮಾಡಬಹುದು. . 

(1) ಒಂದು ನಿರ್ದಿಷ್ಟ ಮೂಲಧಾತುವನ್ನುಳ್ಳ ನೆಲದಲ್ಲಿ ಬೆಳೆಯುವ ಸಸ್ಯವನ್ನು 
ಗುರ್ತಿಸಿ ಕೈಗೊಳ್ಳುವ ಖನಿಜಾನ್ವೇಷಣೆ. | 

(2) ಸಸ್ಯದ ವಿವಿಧ ಅಂಗಗಳಲ್ಲಿ ಸಂಗ್ರಹಗೊಳ್ಳುವ ಲೋಹದ ವಿಶ್ಣೆ ಷಣೆ. 


೭೮ ವಿಜಾ ನ ಕರ್ಣಾಜಕ 
ಇಇ 


ಆದ್ದರಿಂದ ಸಾಮಾನ್ಯ ಕಪ್ಪುಬಿಳುಪು ಸಟಲವು ಪ್ಲಾಸ್ಟಿಕ್‌ ಪೊರೆ(8) ಮತ್ತು 
ರಾಸಾಯನಿಕ ದ್ರವ್ಯಮಿಶ್ರಣ,(0) ಈ ಎರಡು ಸಡೆರಗಳಿಂದ ಕೂಡಿರುತ್ತದೆ. 
(ಚಿತ್ರ 9). ಇಂತಹ ಪಟಲವನ್ನು ಚಿತ್ರಗ್ರಾಹೆಕದಲ್ಲಿ ತುಂಬಿ ಸ್ವರೂಪಗಳನ್ನು 
ಚಿತ್ರೀಕರಿಸಿದನಂತರ ಅದನ್ನು ದ್ರಾ ವಣಗಳಿಂದ ತೊಳೆದಾಗ ಬೆಳೆಕು ಬಿದ್ದ 
ಭಾಗದಲ್ಲಿನ ಬೆಳ್ಳಿ ಯ ಲವಣಗಳು ಶುದ್ಧ ಬೆಳ್ಳಿ ಯ ಕಪ್ಪುಕಣಗಳಾಗಿ ಪರಿವರ್ತಿ 
ಸಲ್ಪಡುತ್ತವೆ. ಇದರಿಂದ ಸಿದ್ಧ ಪಡಿಸಿದ ಸಟಲದಲ್ಲಿ ಮೂಡುವ ಪ್ರತಿಬಿಂಬವು 
ಕಪ್ಪು ಹಾಗೂ ಬೂದುಛಾಯೆಯಿಂದ ಕೂಡಿ ನೈಜಸ್ವರೂಪ ವ್ಯತಿರಿಕ್ತವಾಗಿರು 








ಚಿತ್ರ, 9 ಕಪ್ಪುಬಿಳುಪು ಪಟಲದ ರಚನೆ 


ತ್ತದೆ ಇಂತಹ ಚಿತ್ರಕ್ಕೆ ” ಪ್ರತಿಭಾಯೆಬಿಂಬ (868800) ಎಂದು ಹೆಸರು 
ಸರಿಯಾದ ಪ್ರತಿಬಿಂಬವನ್ನು ಪಡೆಯಲು ಇಂಥದೇ ದ್ರವ್ಯವಿಂಶ್ರಣವನ್ನು 
ಲೇಪಿಸಿರಂುವ ಕಿರಣ ಕಾಗದ (printing pap”) ವೊಂದಕ್ಕೆ ಈ ಪ್ರತಿಛಾಯೆ 
ಬಿಂಬವನ್ನು ಜೋಡಿಸಿ ಬೆಳಕಿಗೆ ತೋರಿಸಿ ನಂತರ ಕಾಗದವನ್ನು ದ್ರಾವಣಗಳಿಂದ 
ತೊಳೆದು ಸಿದ್ಧ ಪಡಿಸಿದಾಗ ಸ್ವರೂಪಗಳ ಪ್ರತಿಬಿಂಬವು ನೈ ಜ ಭಾಯೆಯಲ್ಲಿ ಕಂಡು 
ಬರುತ್ತದೆ. ಇದಕ್ಕೆ ಅನುಚ್ಛಾಯೆಂಯ ಬಿಂಬ (pose) ಎಂದು ಹೆಸರು. 
ಇಂತಹ ಚಿತ್ರಗಳಲ್ಲಿ ಕಪ್ಪುಬಿಳುಪು ಮತ್ತು ಮಧ್ಯಂತರ ಬೂದು ಛಾಯೆ 
ಪ್ರಧಾನವಾಗಿರುವುದರಿಂದ ಸಿದ್ಧಪಡಿಸಿದ ಚಿತ್ರಗಳಿಗೆ ಕಪ್ಪು ಬಿಳುಪು ಚಿತ್ರಗಳೆಂದು 
ಹೆಸರು ಬಂದಿದೆ. ಉದಾಹರಣೆಗೆ ಇಂತಹೆ ಚಿತ್ರಗಳಲ್ಲಿ ಹಳದಿ ಬಣ್ಣದ ಪದಾರ್ಥ 
ಗಳು ಗಾಢಬೂದು ಛಾಯೆಯಲ್ಲಿಯೂ, ನೀಲಿಪದಾರ್ಥಗಳು ಮಧ್ಯಂತರ ಬೂದು 
ಛಾಯೆಯಲ್ಲಿಯೂ ಕಾಣಬರುತ್ತವೆ. 

ಈ ಪಟಲವನ್ನು ಸಾಮಾನ್ಯವಾಗಿ ಹೆದ್ದಾರಿ ನಿರ್ಮಾಣಕ್ಕೆ ಮಾರ್ಗ ಚ 
ಸಾಮಗ್ರಿಗಳ ಅನ್ವೇಷಣೆ, ನಗರಾಭಿವೃದ್ಧಿ, ಸೈಳಾಕೃತಿ ನಕ್ಷೆ ಮತ್ತು ಹಕ್ಕು 
ಬಾಧ್ಯತೆ ಹಾಗೂ ಎಲ್ಲೆ ನಿಧಾಯಕ ಕಾರ್ಯಗಳಲ್ಲಿ ಉಪ ಸೆಯೋಗಿಸಲಾಗುತ್ತಿದೆ. 
ಆದಕೆ ಈ ಪಟಲವು ವರ್ಣಮಾಲೆಯ ಹಸುರು ಬಣ್ಣಕ್ಕೆ ಅಷ್ಟು ಪ್ರ ಪೃತಿಕ್ರಿ ಯೆಯನ್ನ 
ಹೊಂದಿಲ್ಲವಾದಂದರಿಂದ ಎಲ್ಲಾ ವಿಧವಾದ ಸಸ್ಯವರ್ಗಗಳೂ ಒಂದೇ ತೆರನಾದ 
ಬೂದು ಛಾಯೆಯಲ್ಲಿ ಗ್ರಹಿಸಲ್ಪಡುತ್ತವೆ. A ಚಿತ್ರ ನಿರೂಪಣೆಯಲ್ಲಿ 
ಸಸ್ಯವರ್ಗದ ವರ್ಗೀಕರಣ ಕಷ್ಟವಾಗುತ್ತದೆ. | 


ಖನಿಜಾನ್ವೇಷಣೆಯಲ್ಲಿ ಭೂರಾಸಾಯನಿಕ ವಿಧಾನ ೫೯ 


ತವರ ಆಮ್ಲೀಯ ಶಿಲೆಗಳಿಗೆ (Acid rocks) ಸೀಮಿತಗೊಂಡರೆ ನಿಕ್ಕಲ್‌ ಹಾಗೂ 
ಕ್ರೋಮಿಯಂ ದೊರೆಯುವುದು ಮಹಾಕ್ಷಾರತಿಲೆಗಳಲ್ಲಿ ಮಾತ್ರ (ultra basic rocks). 
ನಿಕರಣವಲಯದಲ್ಲಿ ಪ್ರತಿಪಾದಿತವಾಗಿರುವ ಖನಿಜಗಳು ಅದುರಿನ ವ್ಯಾಪ್ತಿಯ ಬಗ್ಗೆ 
ಕಲ್ಪನೆ ನೀಡುವುದೇ ಅಲ್ಲದೆ ಅದುರಿನ ರಾಸಾಯನಿಕ ಸ್ವರೂಪವನ್ನು ತಿಳಿಸುತ್ತವೆ. 
Rs ವಿಕೆರಣವಲಯಗಳ ಉತ್ಪನ್ನದಲ್ಲಿ ಶಿಲಾಬಿರುಕುಗಳು ಮಹತ್ತರ ಪಾತ್ರ 
ವಹಿಸುತ್ತವೆ. ಮೂಲಧಾತುಗಳ ೫ ತೆ, ವಾಹಕತೆ ಈ ಕ್ರಿಯೆಗೆ. ಡೂ 
ಪೂರಕ.. ಮೂಲಧಾತುವಿನ ವಾಹಕ ಗುಣ ಹೆಚ್ಚಿ ದಂತೆಲ್ಲಾ ಅದು ಉಜಟುಮಾಡುವ 
ವಿಕಿರಣ ವಲಯದ ವ್ಯಾಪ್ತಿ ಸಹೆ ವಿಶಾಲವಾಗುತ್ತ ಬ ಕಾಪುನೀರಿನಿಂದ ಉತ್ಸ ನ್ನವಾ 
ಅದುರು ಸಾಮಾನ್ಯ; ವಾಗಿ ಸಂಸ್ಪರ್ಷ ಶಿಲಾಪರಿವರ್ತನೆಗಳಿಂದ ಕೊ ಟಟ 
ಆಲೆ ಸ್ಸ ಟೀಕರಣ ಜು ಸೆರಿಸೆ ಸೆನೀಕರಣ ಕ್ರಿಯೆಗಳಿಗೆ ಒಳಗಾಗಿರುತ್ತ ಗಿ ನಿರ್ದಿಷ್ಟ 
ಖನಿಜಸಮೂಹದಿಂದ (Mineral ೩5೩61706886) ಕೂಡಿದ ಪರಿವರ್ತನ TN. 
ವರ್ತುಲಾಕಾರನಾಗಿದ್ದು ಖನಿಜ ನಿಕ್ಷೇಪಗಳ ಬಹುಮುಖ್ಯ ಸೂಚಿಯಾಗಿ ಬಳಸಿ 
ಕೊಳ್ಳಲು ಯೋಗ್ಯವೆಂದು ಕಂಡುಬಂದಿದೆ. 

ಶಿಲಾಶಿಥಿಲೀಕರಣ ಕಾಲದಲ್ಲಿ ಹಾಗೂ ಸಂಚಯನದ ನಂತರ ಇವುಗಳಲ್ಲಿರುವ 
ಲೋಹಗಳು ಚದುರಿ ಮರು ವಿತರಣೆಗೊಳ್ಳುತ್ತವೆ. ಫುನರ್ಜನಿತ. (Secondary) 
ವಿಕಿರಣವಲಯಗಳ ಕ್ರ ಮಬದ್ಧ ಅಧ್ಯ ಯನ ಆಳೆನಕ್ಸೆ (ಪಗಳ ಸುಳಿವುಕೊಡುವ ಪ ಪ್ರಭಾವೀ 
ಭೂರಾಸಾಯವನಿಕ ds py ಭೂರಾಸಾಯನಿಕ ಅನ್ವೇಷಣೆಯ ಯಾವುದೀ 
ವಿಥೆ ಸೂಕ್ತವಾಗಿ, ತಗ ವಿಶ್ಲೆ ೇಷಣೆಗೆ ನಿಲುಕುವಂತಿರಬೇಕು. ಅದು ನೀಡುವ 
ಫಲಿತಾಂಶ ಇಡೀ ಪ್ರದೇಶದ ಒಟ್ಟಾರೆ ರಾಸಾಯನಿಕ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ' 
ಬಿಂಬಿಸುವಂತಿರಬೇಕು. ಇವುಗಳ “ವೆ (ಷಣೆ ಕ್ಷ-ಕಿರಣ ಉತ್ಸ ರ್ಜಕೆ (X-Ray 
fluorescence),ಸ್ವ ಉತ್ಸರ್ಜಿತ ವರ್ಣಪ ಟ್‌ Emission Spectro- 
scopy)Nಳಿಂದ ಲ ಸಾಧ್ಯ. 

ವಿಶ್ಲೆ ೇಷಣೆಯಲ್ಲಿ ಲೋಹಗಳ ಆಯ್ಕೆ ಸಹ ಮುಖ್ಯಪಾತ್ರ ವಹಿಸುತ್ತದೆ. ಮೂಲ. 
ಲೋಹಗಳ ಜೊತೆಗೆ ಪಥಸೂಚಿ (Path 88667) ಮೂಲಧಾತುಗಳು ಲೋಹೆ, 
ನಿಕ್ಷೇಪಗಳನ್ನು ಪತ್ತೆಹಚ್ಚುವಲ್ಲಿ ಹೆಚ್ಚು ಸಹಕಾರಿ. ಕೋಲಾರ ಚಿನ್ನದ ಗಣಿ 
ಪ್ರದೇಶದಲ್ಲಿ ಆರ್ಸೆನಿಕ್‌ಗಾಗಿ ಕೈಗೊಂಡ ಮಣ್ಣಿನ ಸರ್ವೆಯಿಂದ ಜು ಆರ್ಸಿನೋ 
ಪೈಕ್ಕಿಟ್‌ ನಿಕ್ಷೇಪ ಗಳು ಪತ್ತೆಯಾದವು. ಸಂಗ್‌ಭೂಮ್‌ನಲ್ಲಿ ಚಿನ್ನದ ನಿಕ್ಷೇಪವನ್ನು 
ಪತ್ತೆಹಚ್ಚಲು ೫8 ಹಾಗೂ 8ರ ಮೂಲಧಾತುಗಳನ್ನು Ps 
ಉಪಯೋಗಿಸಲಾಗಿದೆ. | 

ಒಂದು ಪ್ರಜೇಶದ ಭೂಮೇಲ್ಮೈಲಕ್ಷಣ ಹಾಗೂ ಹವಾಮಾನವನ್ನಾಥರಿಸಿ 
ರಾಸಾಯನಿಕ ಮೂಲಧಾತುಗಳು ಒಂದು ಸ್ಥಳದಿಂದ ಮತ್ತೊಂದು ಕಡೆಗೆ ಪ್ರವಹಿಸು 
ತ್ತವೆ. ತೇವಾಂಶ ಹಾಗೂ ಭೂರಚನೆಯಲ್ಲಿ ಸಾಮ್ಯತೆ ಇರುವ ಪ್ರದೇಶದಲ್ಲಿ 
ಭೂರಾಸಾಯನಿಕ ಖನಿಜಾನ್ಹೇಷಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಬಹುದು. 





ಎಚ್‌. ಎನ್‌. ನಾಗರಾಜ 
ಇದ ಅಪರಿಮೇಯತೆ 


೭ ಸರಿಮೇಯ ಸಂಖ್ಯೆ ಅಲ್ಲವೆಂದು ಸಾಧಿಸುವುದು ಹೇಗೆ? ಈ ಪ್ರಮೇಯದ 
ಪ್ರಚಲಿತ ಸಾಧನೆಯನ್ನುಳಿದು (ಪು. 46, 1) ಇತರ ಕೆಲವು ಇ ಪರಿಚಯ 
ಮಾಡಿಕೊಡುವುದು ಪ್ರಸ್ತುತ ಲೇಖನದ ಉದ್ದಿ ಶ. ಇವುಗಳಲ್ಲಿ ಎರಡು. ಸ 
ಶಾಸ್ತ್ರದ ಸಿದ್ಧಾ ಜ್‌ ಮೇಲೆ ಸಾಧಿತವಾಗಿದ್ದ 8 ಇನ್ನೊಂದು ಗಣಸಿದಾ ತನ 
080 ಆದರೆ ಮೊದಲ ಸಾಧನೆಗೆ ಇವಾವುದರ ಆವಶ್ಯಕತೆಯೂ ಇಲ್ಲ. 
ಸಾಧನೆ 1 (ಹ್ಯಾರಿಸ್‌, ನಿ. ಟ): 42” ಪರಿಮೇಯ ಸಂಖ್ಯೆ ಎಂದು ಭಾವಿಸಿದಾಗ 
=4/b ಅಂದರೆ ೧3203 ಆಗುವಂತೆ ಪರಸ್ಪರ ಅವಿಭಾಜ್ಯಧನ ಪೂರ್ಣಾಂಕ 
ಗಳಿರುತ್ತವೆ. ಇಲ್ಲಿ ರದ ಕೊನೆಯ ಅಂಕಿ 0, 1, 4, 5, 6 ಅಥವಾ 9 ಮಾತ್ರ 
ಆಗಿರಲು ಸಾಧ್ಯ. ಆದ್ದರಿಂದ 202ದೆ ಕೊನೆಯಂಕೆ 0, 2 ಅಥವಾ 8 ಆಗಬೇಕು. 
4? 2h?ವಾಗಿರುವುದರಿಂದ ಮತ್ತು 4?ದೆ ಕೊನೆಯಂಕೆ 2 ಅಥವಾ 8 ಆಗಲು 
ಸಾಧ್ಯವಿಲ್ಲದಿರುವುದರಿಂದ, ೧2ದ ಕೊನೆಯಂಕೆ 0 ಆಗಬೇಕು. ಆದ್ದರಿಂದ ಆಯ 
ಕೊನೆಯಂಕೆ 0 ಮತ್ತು ಗಿಯ ಕೊನೆಯಂಕೆ 0 ಅಥವಾ 5 ಆಗಬೇಕು. ಅಂದರೆ 
ನಾವು ಇ ಮತ್ತು ರ ಪರಸ ಸ್ಪರ ಅನಿಭಾಜ್ಯವೆಂಬುದನ್ನು ವಿರೋಧಿಸಿದೆಂತಾಯಿತು. 
ಆದ್ದರಿಂದ 5 REN 
2, 3, 7 ಅಥವಾ 8ರಿಂದ ಕೊನೆಗೊಳ್ಳುವ ಎಲ್ಲ ಧನ ಪೂರ್ಣಾಂಕಗಳ ವರ್ಗ 
ಮೂಲಗಳು ಅಪರಿಮೇಯವೆಂದು ಇದೇ ಚಾ 'ಸಾಧಿಸಬಹುದು. 
ಸಾಧನೆ 2 (ಗುಡ್‌ಸ್ಟೀನ್‌): ಇದು ಪೈ ಥಾಗೊರಸನ (ಸಾಮಾನ್ಯವಾಗಿ ಪಠ್ಯ 
ಪುಸ್ತಕಗಳಲ್ಲಿ ಕಂಡುಬರುವ) ಸಾಧನೆಯ ಸರಳೀಕ್ಛ ತ ರೊಪ. ಈ ಸಾಧನೆಗೆ ಎರಡು 
ಸುಲಭವಾದ ಪ್ರಮಯಿಕೆಗಳು ಸಾಕು. 
ಪ್ರಮೇಯಿಕೆ (1): a/b ಭಿನ್ನರಾಶಿ ಕಥಿನ್ಮ ರೂಪ ಸ 46, ದಲ್ಲಿದ್ದು 
ಯಾವುದೇ ಪೂರ್ಣಾಂಕ ಗೆ ಸಮವಾದರೆ. ಆಗ ಥಿನ1 ಆಗುತ್ತದೆ. ಏಕೆಂದರೆ 
ಹಾಗಿಲ್ಲವಾದರೆ ೧-ಶಿ॥ ಎಂಬುದರಿಂದ ೩ ಮತ್ತು ಥಗಳಿಗೆ ಸಾಮಾನ್ಯ ಅಪವರ್ತನವಿದೆ 
ಎಂದಾಗುತ್ತದೆ. 


೬೬ ವಿಜ್ಞಾನ ಕರ್ಣಾಟಕ 
ವಾಯುಚಿತ್ರ ಪಟಲ (Air film) 


ವಾಯು: ಚಿತ್ರೀಕರಣದಲ್ಲಿ ಚಿತ್ರಪೆಟಲವು ಬಹಳ ಮುಖ್ಯವಾದ ಸಾಧನ. 
ನಮ್ಮ ಕಣ್ಣು ಗಳು ವಿದ್ಯುವಯಸ್ಕಾಂತ ವರ್ಣಮಾಲೆಯ ಒಂದು ಸಣ್ಣ ಭಾಗಕ್ಕೆ 
ಮಾತ್ರ ಪ್ರತಿ ಯೆಯನ್ನು ತೋರುತ್ತವೆ. ಈ ಸಣ್ಣಭಾಗಕ್ಕೆ ಬೆಳಕು (visible 
speotrum) ಎಂದು ಹೆಸರು. ವಿದ್ಯುದಯಸ್ವಾಂತ ಶಕ ಯನ್ನು ಅದರ ಆದರ್ಶನ 
ಗಳಿಂದ ಅಥವಾ ತರಂಗ ಟಗಳ ಸೂಚಿಸುತ್ತಾರೆ. ಬೆಳಕು ಒಂದು. 
Wh ವಸ್ತುವಿನಿಂದ ಸಾಗ ಅಥವಾ ಸೂರ್ಯ, ದೀಸ ಹಾಗೂ 
ಇ್ಲಾವುವಾದರೂ ಪ್ರಕಾರದಿಂದ ಪ್ರತಿಫಲಿಸಿದ ಶಕ್ತಿ. ನಮಗೆ ಕಾಣಬರುವ 
wk ಏಳು ಬಣ್ಣ ಗಳಿಂದ ಕೂಡಿದ ಡು ಭಾಟ್‌ ವರ್ಣಮಾಲೆಯ 0.4 
ರಿಂದ 0.7 ಮೈಕ್ರಾನ್‌ ವರೆಗಿನ ತರಂಗ ಅಂತರ ವ್ಯಾ ಪ್ಲಿಯ ಶಕ್ತಿ (ಚಿತ್ರ 7). 


ತುನ್ನಿ. ಗ್ಯಾಮಾ ಸೂಕ್ಷ್ಮ A 
ಕಿರಣಗಳು ಕಿರಣಗಳು ೫ಕಿರಣಗೆಳು ಅತಿನೇರಳೆ ಬೆಳಿ ಅತಿರಕ್ತ ತೆಕೆಂಗಗಳು' ಟೆಲೌನಿಷಿನ್‌ ಕೇಡಿಯೋ ಎಡ್ಕುನ್‌ ಕತ್ತಿ 


7 Micvow § Eleclmic 
i ಹ x Raye Weis T-V Radio Power 















Infeared 









Violet “ 11೩ ೦ Blue, Gen Yellow Orange Red 


ಚಿತ್ರ. 7 ವಿದ್ಯುದಯಸ್ಕಾಂತ ವರ್ಣನಮಾಲೆ 


0.4 ರಿಂದ 0.5 ಮೈಕ್ರಾನ್‌ ನೀಲಿಯಾಗಿಯೂ, 0.5 ರಿಂದ 0.6 'ವೆಶ್ಫಿ ಕ್ರಾನ್‌ 
ಹಸುರಾಗಿಯೂ, ಮತ್ತು 0.6 ರಿಂದ 0.7 ಮೈಕ್ರಾನ್‌ ಕೆಂಪಾಗಿಯೂ ನಮ್ಮ 
ಕಣ್ಣು ಗಳಿಗೆ ಕಾಣಬರುತ್ತವೆ. 0.4 ಮೈಕ್ರಾನ್‌ಗಿಂತ ಕಡಿವೆಂ ತರಂಗ ಅಂತರದ 
ಶಕ್ತಿ ಗ “ಅತಿನೇರಳೆ (ultra violet) ಯೆಂಂದೂ, 0.7 ಮ್ಳ ಕ್ರಾನ್‌ಗಿಂತ ಹೆಚ್ಚೆ ಕಿನ 
ದಕ್ಕೆ ಅತಿರಕ್ತವರ್ಣ (Infrared) ವೆಂದೂ ಹೆಸರು. ಸಾಮಾನ್ಯ ಛಾಯಾ 
ಚಿಪ್ರೇಕರಣದನ್ಲಿ ಬೆಳೆಕು ಬಹಳ ಮಂಖ್ಯವಾದ ಅಂಶ. ಈ ಬಿಳಕಿ ಹೊಂದಿರ 
ತಕ್ಕ ಪ್ರತಿಕ್ರಿಯೆಯಿಂದಲೇ ಚಿತ್ರಪಟಲಗಳಲ್ಲಿ ಪದಾರ್ಥಗಳ ಪ್ರತಿಬಿಂಬವು 
ಮೂಡುವುದು. ಚಿತ್ರನಟಲಗಳ ಪ್ರತಿಕ್ರಿಯೆ: ಪದಾರ್ಥಗಳಿಂದ, ಪ್ರ ಪ್ರತಿಫಲಿಸುವ 
ಬೆಳಕಿನ ತೀಕ್ಷ್ಣ ತೆಯನ್ನು ಅಪಲಂಟಿಸಿರುತ್ತ, ಡೆ. ಕೆಲವು ಸಾಮಾನ್ಯ, ವಸ್ತುಗಳ 
ಪ್ರತಿಫಲನ ಸನಿಮರ್ಥ್ಯವನ್ನು ಪ ಪಟ್ಟ 2ರಲ್ಲಿ ಕೊಡಲಾಗಿದೆ. 


ನಮ್ಮ ಕಣ್ಣು ಗಳು ಪ್ರ 2 ಯೆನ್ನು ಹೊಂದಿರುವ ವಿದ್ಯುದಯಂಸ್ಕಾಂತೆ 
ವರ್ಣಮಾಲೆಯ ಭಾಗಡ ಸುಮಾರು ಮೂ ಟ್ಟು ಹೆಚಿ ಕಿನ ಅಂದರೆ 0.3 ರಿಂದ 


2 ದ ಅಪರಿಮೇಯತೆ ೬4 


ಬಹುದು. ಆದರೆ ಈ ಸಾಧನಾ ಕ್ರಮವನ್ನು 7 ಎರಡಕ್ಕಿಂತ ಹಿರಿದಾದ ಧನ 
ಪೂರ್ಣಾಂಕವಾದಾಗ ಇದ ಅಸರಿಮೇಯತೆಯ ಬಗೆಗೆ ಉತ್ತರಿಸಲು ಉಪಯೋಗಿಸ 
ಲಾಗುವುದಿಲ್ಲ. ಸ 

ಈ ಲೇಖನವನ್ನು ಬರೆಯುವಲ್ಲಿ ಸಲಹೆ, ಸೂಚನೆಗಳನಿ ತ್ತು ಸಹಕರಿಸಿದ ಶ್ರೀ 
ಜಿ. ಟಿ. ನಾರಾಯಣರಾಯರಿಗೆ ಕೃತಜ್ಞ ತೆಗಳು. 


ಸೂಚಿಕೆ : 
1. ಗಣಿತ ಶಾಸ್ತ್ರ ಪರಿಚಯ ಭಾಗ-೧, ಚಕ್ರವರ್ತಿ-ಶ್ರೀನಾಥ್‌-ನಾರಾ 
ಯಣರಾವ್‌ (1971). 
9: ಮ್ಯಾಥಮಾಟಕಲ್‌ ಗಜೆಟ್ಸ್‌, ಸಂಪುಟ 52, ಪುಟ 50; ಸಂಪುಟ 53, 
ಪುಟ 65; ಸಂಪುಟ 59, ಪುಟ 110, 275 


































































































ಹಕ ಮತ್ತು ಅಂತರ ಮಾಪಕ 


ತ್ರಗ್ರಾ 


ತೆ 


ಡಾ| ಎಚ್‌. ಫಿ. ಕೃಷ್ಣ 
Fo] 


ಪೈಥಾಗೊರಸ್‌ ಪಂಚಕಗಳು 


0 ರಠಿ.0, 0 ೮ ಪೂರ್ಣಾಂಕಗಳು, ಇವು 04ರ (3.8 ಎಂಬ 
ಸನಿಖಾಕರಣವನ್ನು ಪರಿಹರಿಸುವುದಾದರೆ (4, ಗಿ, ೭, 4, 0) ಗುಣವನ್ನು ಪೈಥಾ 
ಗೊರಸ್‌ ಪಂಚಕ' ನೆಂದು ಹೇಳುತ್ತೇವೆ. ಉದಾಹರಣೆಗೆ 102+ 112+ 128 
133-- 142 ಆಗಿರುವುದರಿಂದ (10, 11, 12, 13, 14) ಎಂಬುದೊಂದು ಪೈಥಾ 
ಗೊರಸ್‌ ಪಂಚಕ, ಈ ಪಂಚಕದಲ್ಲಿ ೧ ಮತ್ತು 0 ಯನ್ನು ಮೂಲವಾಗಿಟ್ಟು 
ಕೊಂಡರೆ ರಿನ. 1, 050772, 6೯4043-1. ಇವನ್ನು 03-- 03-3೬ 
02-68 ನಲ್ಲಿ ಆಜೀತಿಸಿರೆ 303-- 6045-2451241 ಎಂಬ ಡೈಫೊಂಟೈನ್‌ 
ಸಮಾಕರಣ ದೊರೆಯುವುದು. ಈ ಸಮಾಕರಣಕ್ಕೆ ೧೯10, 1೯13 ಎಂಬ 
ಪರಿಹಾರಗಳಿರುವುದು ಸ್ವಯಂ ವೇದ್ಯ. ಇವಲ್ಲದೆ ಬೇರೆ ಪರಿಹಾರಗಳಿವೆಯೇ ಎಂದು 
ಪರಿಶೀಲಿಸೋಣ, ೩a-+1 ನ್ನುಸ ಎಂದೂ 0 ಯನ್ನು (2—1)/2 ಎಂದೂ ಇಟ್ಟು 
ಕೊಂಡರೆ ನಮಗೆ 2 6x3 3 ಎಂಬ ಲಗ್ರಾಂಜ್‌ 'ತೃಘೊಂಟೈಿನ್‌ ನ 
ಸಿಗುವುದು. ಇದಕ್ಕೆ ಸೆಲ್‌ ಸಮಾಕರಣ[6] ವಿಧಾನದಿಂದ ಉಳಿದ ಪರಿಹಾರಗಳನ್ನು 
ಹುಡುಕ ಬಹುದು, ಈ ವಿಧಾನದಿಂದ ದೊರೆಯುವ ಎರಡನೆಯ ಪರಿಹಾರ ಆ 108 
17133 ಹೇಗೆ (108, 109, 110, 133, 134) ಎಂಬ ಪೈಥಾಗೊರಸ್‌ 
ಪಂಚಕ ದೊರೆಯಿತು. ಸೆಲ್‌ ಸಮಿಸಾಕರಣ ವಿಧಾನವನ್ನ ನುಸರಿಸದೆಯೆ 55 
. ಮಾತೃಕೆಯ ಸಹಾಯದಿಂದ ಉಳಿದೆಲ್ಲ “ಪಂಚಕ”ಗಳನ್ನು ಸೃಷ್ಟಿಸುವ ವಿಧಾನವನ್ನು 
ಇಲ್ಲಿ ಹೇಳಿದೆ. 


ಮೊದಲಿಗೆ 1, 3, 6, 10, 15, 21, ....... ಶ್ರೇಣಿಯನ್ನು ಗಮನಿಸೋಣ- 
ಇದು ತ್ರಿಕೋಣ ಸ ಶ್ರೇಣಿ. ಇದರ ಪದಗಳು ಓ-(೧11)/2 ಆಗಿವೆ; 
n=1,2,3, ತಡಿಯ ಸರಿಸ್ಥಾನಗಳಲ್ಲಿನ ಪದಗಳಾದ 3, 10, 21, . 
ಮುಂತಾಡುದನ್ನು iit 1011213214 
212-42224-2324+242=252-42624-275,.. 
ಎಂಬ ವರ್ಗ ಸಮುದಾಯಗಳಾಗಿ ನಿರೂಪಿಸಬಹುದು ಎಂಬ ಸಂಗತಿ ಗಮನಾರ್ಹ 
5 


ಪೈಥಾಗೊರಸ್‌ ಪಂಚಕಗಳು ೬೭ 


(107 
| 11 | 
Mx 12% 1೯1, 2, 3, ...ಉಳಿದೆಲ್ಲ ಪಂಚಕಗಳನ್ನು ನೀಡುವುದು 


| 13 | 
(14) 
ಪೈ ಥಾಗೊರಸ್‌ ತ್ರಯಗಳನ್ನು 


(2೩12: 
M= 122 ಎಂಬ 33 ಮಾತೃಕೆ ಸೃಷ್ಟಿಸುವುದು 
(223) 


ಈಗ ಸಪ್ತಕ ಹಾಗೂ ಮತ್ತಿತರ ವರ್ಗ ಸಮುದಾಯಗಳಿಗೆ ಬೇಕಾಗುವ 77 
9x9, .... ಇತ್ಯಾದಿ ಮಾತೃಕೆಗಳನ್ನು ನೀನೆ ಬರೆಯ ಬಲ್ಲಿರಲ್ಲವೆ ? 

ತ್ರಯಗಳನ್ನು ಕುರಿತು ಇನ್ನೊಂದು ವಿಚಾರ, (5, 12, 13) ಎಂಬುದು 
(a, 4--?, 0) ರೀತಿಯ ತ್ರಯ - 


[೨ 
Mx 412 ೫51, 2,...ಎಲ್ಲ (೧, a+7, ೭) ರೀತಿಯ ತ್ರಯ 
(13) 


ಗಳನ್ನು ನೀಡುವುದು. ಹೀಗೆಯೆ 


(| | 
Mx ಸ. 24 - (೧, 45-17, c) ರೀತಿಯ ತ್ರಯಗಳನ್ನು ನೀಡುವುದು. 
(25) 


ಇವೇ ತ್ರಯಗಳು, 


(Ga+2c+-7)2+ (3a + 20-14)3-(140-.30--16),3 
(30--20--17)38--(30--20--34)37 (40 + 3c + 34)> 
ಇತ್ಯೊದಿ ಪ್ರಾ ಚಲ ಸಮಾಕರಣದಿಂದಲೂ ದೊಕೆಯುವುಡೆಂಬುದನ್ನು ಗಮನಿಸ 
ಜೀಕು. 
ಪಂಚಕ, ಸಪ್ತಕಗಳಿಗೆ, ಪ್ರಾಚಲ ಸಮಾಕರಣ ಸಾಧ್ಯವಿದೆಯೆ ) 
ಜೇ ತೆ ಎ3 
ತ್ರಯಗಳಿಗೆ ಸಂಬಂಧಿಸಿದಂತೆ.) 2 ರೀತಿಯೆ ಖಣ ಸಂಖ್ಯೆಗಳನ್ನು 
(2.೨೭. ೪] 
ಒಳಗೊಂಡ ಉಳಿದೆರಡು ಮಾತೃಕೆಗಳಿವೆ, [3]. ಪಂಚಕ ಸಪ್ತಕಗಳಿಗೂ ಬೇರೆ ಬೇರೆ 
ಮಾತೃಕೆಗಳಿವೆ, ಇವೆಲ್ಲ ರೇಖೀಯ ಬೀಜಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. 


೭೪ ವಿಜಾ ನ ಕರ್ಣಾಟಕ 
ಇಂ 


400 ಚಿತ್ರಗಳಿಗೆ ಸಾಕಾಗುವಷ್ಟು ಪಟಲವನ್ನು ಅದರಲ್ಲಿ ತುಂಬಬಹುದು. ಚಿತ್ರ 
ಗ್ರಾಹೆಕದ ತೂಕ ಸುಮಾರು 200 ರಿಂದ 400 ಪೌಂಡುಗಳಷ್ಟಿರುತ್ತದೆ. 
(ಚಿತ್ರ 2). | 


ವಾಯು ಚಿತ್ರಗ್ರಾ ಹಕದ ಬಗೆಗಳು 


ವಾಯು ಚಿತ್ರಗ್ರಾಹೆಕಗಳಲ್ಲಿ ಮುಖ್ಯವಾಗಿ ಎರಡು ವಿಧ : 


(1) ಏಕಮಸೂರ ಗ್ರಾಹಕ (Single lens camera) 

ಇದರಲ್ಲಿ ಒಂದೇ ಮಸೂರ ಶಂಖುವಿದ್ದು ಮಸೂರವನ್ನು ಅಥವಾ ಮಸೂರ 
ಗಳ ಗುಂಪೊಂದನ್ನು ಅದರಲ್ಲಿ ಜೋಡಿಸಲಾಗಿದ್ದು ಒಂದುಸಲಕ್ಕೆ ಒಂದೇ ಒಂದು 
ಚಿತ್ರ ಗ್ರಹಿಸಲ್ಪಡುವ ಏರ್ಪಾಡಿರುತ್ತದೆ. (ಚಿತ್ರ 1) 

(2) ಬಹುಂಮಸೂರ ಗ್ರಾಹಕ (multiple lens camera) 

ಇದರಲ್ಲಿ 3`ರಿಂದ 9 ಮಸೂರ ಶಂಖುಗಳಿದ್ದು ಏಕಕಾಲದಲ್ಲಿ ಅಷ್ಟೇ ಚಿತ್ರ 
ಗಳನ್ನು ತೆಗೆಯಬಹುದಾಗಿದೆ. ಈರೀತಿ ತೆಗೆದ ಚಿತ್ರಗಳು ಒಂದು ಒಕ್ಕೂಟವಾಗಿ 
ಭೂಭಾಗದ ಒಂದು ವಿಸ್ತಾರ ಅಥವಾ ವಿಹಂಗಮ ನೋಟವನ್ನು ಸೂಚಿಸುವುದ 
ರಿಂದ ಇಂಥಾ ಗ್ರಾಹಕಕ್ಕೆ ಸರ್ವತೋವಂಖ ದೃಶ್ಯಗ್ರಾಹೆಕ (Panoramic 
೦೩೫161೩) ಎಂದು ಹೆಸರು (ಚಿತ್ರ 3). ಹೀಗಲ್ಲದೆ ಮಸೂರಶಂಕುಗಳ ವಿನ್ಯಾಸ 
ಮತ್ತು ಅವುಗಳ ಸ್ಥಾನದಲ್ಲಿ ಕೆಲವು ಬದಲಾವಣೆ 
ಗಳನ್ನು ಮಾಡಿದ ಗ್ರಾಹೆಕದಿಂದ ವಿವಿಧ ಸೋಸಣೆ 
(1110759)ಗಳು ಮತ್ತು ವಿನಿಧರೀತಿಯ ಪಟಲ 
ಗಳನ್ನು ಉಪಯೋಗಿಸಿ ಒಂದೇ ನೋಟವನ್ನು 
ವಿದ್ಯುದಯಸ್ಕಾಂತ ವರ್ಣಮಾಲೆ (616000 
magnetic spectrum) ಯು ವಿವಿಧ ಪಟ್ಟ ಗಳಲ್ಲಿ 
ಚಿತ್ರೀಕರಿಸಬಹಂದು (multispectral Photo- 
graphy) (ಚಿತ್ರ 4). 
: ಚಿತ್ರ3 ಸರ್ವತೋಮುಖ ದೃ ಶ್ಯ ವಾಯುಚಿತ್ರ ಗ್ರಾ ಹಕ 

ಆಧುನಿಕ ಗ್ರಾಹಕಗಳು ಸಮಾರು 2500 ಅಡಿಗಳ ಎತ್ತರದಿಂದ ಭೂವಿಂಯ 
ಮೇಲಿನ 3 ಅಡಿ ಗಾತ್ರ ದ ವಸ್ತ್ರಗಳನ್ನು ಕೂಡ ಸ್ಪಷ್ಟವಾಗಿ ಗ್ರಹಿಸುವ ಸಾಮರ್ಥ್ಯ 
ವನ್ನು ಹೊಂದಿರುತ್ತವೆ. 

ಪ್ರಪಂಚದಾದ್ಯಂತ ಬಳಕೆಯಲ್ಲಿರುವ ಜನಾದರಣೀಯ ವಾಯಂಚಿತ್ರ 
ಗ್ರಾಹಕ ಮಾದರಿಗಳನ್ನು ಅವುಗಳ ತಾಂತ್ರಿಕ ವಿವರಗಳನ್ನೂ ಪಟ್ಟ 1 ರಲ್ಲಿ ಕೊಡ 
ಲಾಗಿದೆ. ಇತ್ತೀಚೆಗೆ 75 ವಂಲಿವನಾಟರ್‌ ಪಟಲಗಳಿಂದ ಚಿತ್ರೀಕರಿಸುವ ಗ್ರಾಹಕ 
ಗಳು ಬಳಕೆಗೆ ಬಂದಿವೆ. 


























ತ 


111%... 





ವಾಯುಚಿತ್ರಗ್ರಾಹಕ 


ಚಿತ್ರ 1೩. 


ಪೆ] 


[Williamsonರೆನರ ಕ್ಸ 


ಎ 


ಬಿ. ಎಸ್‌. ಸತ್ಯನಾರಾಯಣಸ್ವಾಮಿ 
ವಾಯುಚಿತ್ರಗಳು. 


ಪರಿಚಯ 


ವಿಮಾನದಲ್ಲಿ ವಿಶೇಷ ರೀತಿಯಲ್ಲಿ ಪರಿಷ್ಕರಿಸಲ್ಪಟ್ಟು ಅಳವಡಿಸಲಾಗಿರುವ 
ಛಾಯಾಚಿತ್ರ ಗ್ರಾಹಕದಿಂದ ತೆಗೆದ ಭೂಭಾಗದ ಚಿತ್ರಗಳಿಗೆ ವಾಯಂಚಿತ್ರಗಳು 
(Airphotos) ಎಂದು ಹೆಸರಂ. (ಮುಖಚಿತ್ರ). 

ಇವುಗಳನ್ನಿ ಭೂಭಾಗದ ಕರಾರುವಾಕ್ಪ್ಪ ಭೂಪಟಗಳ (18೩0) ತಯಾರಿಕೆ 
ಯಲ್ಲಿಯೂ, ಸ್ವಾಭಾವಿಕ ಸಂಪನ್ಮೂಲಗಳ ಅನ್ವೇಷಣೆ, ಪರಿಸರ (environment) 
ಅಧ್ಯಯನ 'ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳಲ್ಲಿ ಮುಖ್ಯವಾಗಿ ಉಪಯೋಗಿಸ 
ಲಾಗುತ್ತಿದೆ. 

ವಾಯುಚಿತ್ರಗಳ ಸಹಾಯದಿಂದ ಭೂಭಾಗದ ನಕ್ಷೆಗಳನ್ನು ತಯಾರಿಸುವ 
ಶಾಖೆಗೆ ವೆ  ಮಾನಿಕ ಭೂಮಾಪನ (aerial photogrammetry) ಎಂದ್ಕೂ 
ಚಿತ್ರಗಳಲ್ಲಿ ಗ್ರಹಿಸಿದ ಭೂಭಾಗದ ಸಕಲ ಸ್ವಾಭಾವಿಕ ಮತ್ತು ಮಾನವ ನಿರ್ನಿತ 
ಸ್ವರೂಪಗಳನ್ನೂ; ಅವುಗಳ ಅರ್ಥ ಮಂತ್ತು ಮಹತ್ವವನ್ನು ಪರಿಶೀಲಿಸುವ 
ಶಾಖೆಗೆ ವಾಯುಚಿತ್ರ ನಿರೂಪಣೆ (೩1೯0೦೬೦ interpretation) ಎಂದೂ 
ಹೆಸರು. 


ಪೂರ್ವಚರಿತ್ರೆ 
ವಾಯುಚಿತ್ರಗಳ ಉಪಯೋಗ ಮೊದಲನೆ ಮಹಾಯುದ್ಧ ಕಾಲದಲ್ಲಿ ಮತ್ತು 
ಅನಂತರ ವಿಶೇಷವಾಗಿ ವೈಮಾನಿಕ ಭೂಮಾಪನ, ನಿರೂಪಣೆ ಮತ್ತು ವಿಂಲಿಟರಿ 
ಉಪಯೋಗದ ಮೂಲಕ ಬೆಳೆದುಬಂದಿದೆ. 

ಆಕಾಶದಿಂದ ಅಥವಾ ಅತಿ ಎತ್ತರದಿಂದ ಕೆಳಗೆ ನೋಡಿದಲ್ಲಿ ಭೂಭಾಗ ಹೇಗೆ 
ಕಾಣುವುದೆಂಬ ಕುತೂಹಲ ಅನಾದಿಕಾಲದಿಂದಲೂ ಮಾನವನನ್ನು ಕಾಡುತ್ತಿತ್ತು. 
1839ರಲ್ಲಿ ಆರಾಗೋ ಎಂಬಾತ ಛಾಯಾಚಿತ್ರ ಗ್ರಾಹಕವನ್ನು (Photographic 
camera) ಸೃಷ್ಟಿಸಿದ ಬಳಿಕ ಆ ಒಂದರಿ ನೋಟವನ್ನು ಛಾಯಾಚಿತ್ರದಲ್ಲಿ ಗ್ರಹಿ 


೬೨ ವಿಜ್ಞಾನ ಕರ್ಣಾಟಕ 


(1) ವಾಯುಚಿತ್ರಗ್ರಾಹಕ ಮಾದರಿ ಮತ್ತು ಅದರ ಸಂಗಮದೂರ 
(2) ವಿಮಾನ ಮಾದರಿ 

(3) ಪ್ರದೇಶ ವಿಸ್ತೀರ್ಣ ಮತ್ತು ಪ್ರಾಕೃತಿಕ ಲಕ್ಷಣಗಳು 

(4) ಚಿತ್ರದ ಪ್ರಮಾಣ (60816) 

(5) . ವಿಮಾನ ಹಾರಾಟದ ಎತ್ತರ 

(6) ಚಿತ್ರಗಳ ಸಂಖ್ಯೆ ಮತ್ತು ಅವುಗಳ ವಿಶಿಷ್ಟ ಬಳಕೆ, 


ನಾಯುಚಿತ್ರ ಗ್ರಾಹಕ (Air Camera) 

ಇದಂ ವಿನ್ಯಾಸದಲ್ಲಿ ಸಾಮಾನ್ಯ ಚಿತ್ರಗ್ರಾಹೆಕದಂತೆಯೇ ಇದ್ಲಿ ಉತ್ತಮಂ 
ತರಹದ ದೃಗ್‌ಶುದ್ಧ ಮಸೂರಗಳನ್ನೂ ಮತ್ತು ನೆಲವು ವಿಶೇಷ ಸಹಾಯಕ 
ಆವಕ ಮತ್ತು ಸಲಕರಣೆಗಳನ್ನೂ. “ಹೊಂದಿರುತ್ತ ದೆ. 


ಮೊದಮೊದಲು ಚಿತ್ರಗಾಹಕಗಳನ್ನು ವಿಮಾನದಲ್ಲಿ ಮೇಲಕ್ಕೆ 
ಕೊಂಡೊಯುಲ್ದಿ ಕೈಲಿ ಹಿಡಿದುಕೊಂಡು ಚಿತ್ರಗಳನ್ನು ತೆಗೆಯುತ್ತಿದ್ದರಂ. ಈ ರೀತಿ 
ತೆಗೆದ ಚಿತ್ರ ಗಳಿಂದ ಭೂಭಾಗದ ಪಕ್ಷಿನೋಟವನ್ನು ಮಾತ್ರ ಕಾಣಬಹುದಾಗಿತ್ತು. 
ಆದರೆ ನಕ ತಯಾಂಕೆ ಮತ್ತಾ ಚಿತ್ರಗಳ ಅಧ್ಯಯನಳ್ತು ಚೆತಾಗ್ರಾಹೆಕದ ಅಕ್ಷವು 
ಭೂನಿಂಯ ಸಮತಲಕ್ಕೆ ಬಂಬವಾಗಯತ ತೆಗೆದ ಚಿತ್ರ ಅ ಮಾತ್ರ ಉಪ 
ಯೋಗಕ್ಕೆ ಬರುವುದರಿಂದ ಈಗ ಕೈಗ್ರಾಹಕ (hand camera) ದೆ ವಿನ್ಯಾಸದಲ್ಲಿ 
ಬದಲಾವಣೆಗಳನ್ನು ಮಾಡಿ ಸ್ವಯಂಚಾಲಿತ ಗಾ ತ್ರಾಹಕಗಳನ್ನು ತಯಾರಿಸಿದ್ದಾರೆ. 
ಇಂತಹೆ ಸ್ವಯಂಚಾಲಿತ ವಾಯಂಚಿತ್ರ ಗ್ರಾ ಹಕಗಳನ್ನು ವಿಮಾನದ ತಳಭಾಗ 
(Cockpit) ದಲ್ಲಿ ಅಥವಾ ಮೂತಿ (7056) ಯಲ್ಲಿ ದೂರೆನಿಯಂತ್ರಣ ಅತಿವೇಗ 
ಸಮತೋಲನ ರಕ್ಷಣಾಚಿತ್ರ (gyrocontrotled Servo Motor Stabilized 
mount) ದ ಮೇಲೆ ಕೆಲವು ಏಕಕಾಲಿಕ ಚಾಲಿತ ಉಪಾಂಗ ಸಲಕರಣೆಗಳೊಂದಿಗೆ 
ಸ್ಕಾ ಫಿಸಿರಂತ್ತಾರೆ. 


ಅಂತೆಯೇ ಚಿತಿ ತ್ರೀಕರಣಕ್ಕೆ ಗಾಜಿನ ಅಥವಾ ಸೆಲುಲಾಯಿಡ್‌ ಪಟಲ (lm) 
ಗಳನ್ನು ಉಪಯೋಗಿಸುತ್ತಿದ್ದರು. ಆದಕೆ ಗಾಜಿನ ಸಟಲವನ್ನು ಗ್ರಾ ಹಕಕ್ಕೆ 
ಜೋಡಿಸುವುದು ಹಾಗೂ ಚಿತಿ ಶ್ರೀ ಕರಣದನಂತರ ಅದನ್ನು ತೆಗೆದು “ನುತ್ತೊ ಚಿನ 
ಜೋಡಿಸುವುದು ಅಷ್ಟು ಸಾಲವೂ ಅನುಕೂಲವೂ ಆಗಿಲ್ಲವಾಡುದರಿಂದ ಆಧುನಿಕ 
ಗ್ರಾಹಕಗಳಲ್ಲಿ ಅನುಕ್ರ ಮವಾಗಿ ಚಿತ್ರೀಕರಿಸುವ (Serial Photography) 
ಸೌಕರ್ಯವನ್ನು ಕಲ್ಪಿ ೩ ಪಟಲ ಸುರಳಿ (018173) ಯನನ್ನಿ ತುಂಬಿರುವ ಚಿತ್ರ 
ಪಟಲ ಗೂಡುಗಳನ್ನು. ಬಳಕೆಗೆ ತರಲಾಗಿದೆ. 


ವಾಯಖಚಿತ್ರಗಳು ೭೧ 


ಅಮೆರಿಕದ ಕೈಟ್‌ ಸ ಸಹೋದರರು 1903ರಲ್ಲಿ ವಿಮಾನವನ್ನು ನಿರ್ಮಿಸು 
ವುದಕ್ಕೆ ಬಹು ಮುಂಜೆಯೆ ಪಾರಿವಾಳಗಳಿಂದ ಹಿಡಿದು ಆಕಾಶಬುಟ್ಟಿ ಯವರೆಗಿನ 
ವಿವಿಧ ವಾಹಕ (೮೩೯110೫9) ಮತ್ತು ವೇದಿಕೆಗಳಿಂದ ಚಿತ್ರೀಕರಿಸಿದ್ದ ವಾಯು 
ಚಿತ್ರಗಳ ಒಂದು ವೈತಿಷ್ಟ ಕಿವಾಗಿದೆ. 

ಮುಂದೆ 1930ರ ದಶಕದಲ್ಲಿ ಸ್ವಲ್ಪಕಾಲ ಸೈಗಿತದನಂತರ ವಾಯುಚಿತ್ರ 
ಗಳನ್ನು ಅಮೆರಿಕದಲ್ಲಿ ಬಹುವಾಗಿ ವ್ಯವಸಾಯ ಮತ್ತು ನಕ್ಷೆ ನಿರ್ಮಾಣಕ್ಕಾಗಿ 
ಉಪಯೋಗಿಸಲಾಯಿತು. ಟಿನೆಸಿ ಕಣಿವೆ ಯೋಜನೆಗಳಿಗಾಗಿ ವಾಯಂಚಿತ್ರಗಳ 
ಬಳಕೆಯಿಂದ 40,000 ಚದುರ ಮೈೈಲಿಗಳಿಗೂ ಹೆಚ್ಚಾದ ಭೂಪ್ರದೇಶದ ನಕ್ಷೆ 
ಗಳನ್ನು ತಯಾರಿಸಲಾಯಿಂತು. 

ಅನಂತರ ಎರಡನೇ ಮಹಾಯುದ್ಧ ಕಾಲದಲ್ಲಿ (1939-45) ಅನೇಕ 

ಪ್ರವಂಖ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ ಮಹತ್ವದ ನಿರ್ಣಯ 

(decisions) ಗಳನ್ನೂ ವಾಯುಚಿತ್ರಗಳ ಅನನ ಹಾಗೂ ನಿರೂಪಣೆಯಿಂದ 
ಮಾಡಲಾಯಿತು. 

ಈಚಿನ ದಶಕಗಳಲ್ಲಿ ವಿವನಿಧೋದ್ಧೇಶ ನಿರೂಪಣೆಯ ಮುಖಾಂತರ ವಾಯು 
ಚಿತ್ರಗಳ ಬಳಕೆ ಅನೇಕ ಕ್ಷೇತ್ರಗಳಲ್ಲಿ ಬಹಳವಾಗಿ ಬೆಳೆದಿದೆ. 


2 ವಾಯುಚಿತ್ರೀಕರಣ 
(Aerial Photography) 


ಪ್ರಕೃತ ವಾಯುಚತ್ರಗಳನ್ನು ವಿಶೇಷವಾಗಿ ನಕ್ಷೆ ನಿರ್ಮಾಣ, ನೀರಾವರಿ 
ಯೋಜನೆಗಳು, ಅಣೆಕಟ್ಟು ಜಲಾಶಯ ನಿರ್ಮಾಣ, ಕಟ್ಟಡ ಸಾಮಗ್ರಿಗಳ 
ಅನ್ವೇಷಣೆ, ಹೆದಾ ರಿ ರೈಲುಮಾರ್ಗ, ಕಾಲುವೆ, ವಿದ್ಯುರ್ತವಾಹಕ ತಂತೀಮಾರ್ಗ, 
ತೆ ಲವಾಹಕ ಕೊಳವೆ ಮಾರ್ಗ, ವಿಮಾನನಿಲ್ದಾಣ ಮುಂತಾದ ಇಂಜಿನೀಯರಿಂಗ್‌ 
ಕೆಲಸಗಳು, ಖನಿಜ ನಿಕ್ಷೇಸಗಳ ಮತ್ತು ಅಂತರ್ಜಲ ಅನ್ವೇಷಣೆ ಹಾಗೂ 
ಅಭಿವೃದ್ಧಿ ಕಾರ್ಯಗಳು, ಭೂವಿವರಣೆ, ಪರಿಸರ ಅಧ್ಯಯನ, ಅರಣ್ಯ ಖಾತೆ, 
ವ್ಯವಸಾಯ, ಸ ಪಟ್ಟಣಗಳ ಅಭಿವೃದ್ಧಿ ಮತ್ತು ರಸ್ತೆಸಂಚಾರ ಮುಂಂತಾಥವುಗಳಿಗೆ 
ಸಂಬಂಧಿಸಿದ ಎಸ ಮತ್ತು ಸ್ಕಳಪ ರಿಸಿ ತಿ ಸಂಗತಿಗಳ ಅಧ್ಯಯನದಲ್ಲೂ, 
ಹಾಗೂ ಯಬದ್ಧ ಖಾತೆಯಲ್ಲಿ ಬಳಸಲಾಗುತ್ತಿದೆ. 

ನಮ್ಮ ಉದ್ದೇಶಕ್ಕೆ ಸಂಬಂಧಪಟ್ಟ ಕೆಲವು ಮಖ್ಯ ವಿವರಗಳನು 
ಸಂಗ್ರಹಿಸಿ ಅದಕ್ಕನುಗುಣವಾಗಿ ನಿಯೋಜಿತ ಪ್ರದೇಶದ ಚಿತ್ರೀಕರಣವನ್ನು 
ನಡೆಸಲಾಗುವುದು. ಅಂಥಾ ಕೆಲವು ವಂಖ್ಯ ಅಂಶಗಳು ಈ ರೀತಿ ಇವೆ, 


೭೦ ವಿಜಾನ ಕರ್ಣಾಟಕ 
ಇ 


ಸಿದರೆ ಹೇಗಿರುತ್ತದೆಂಬ ಭಾವನೆ ಅನೇಕ ಥೈರ್ಯವಂತರು ಸಾಹಸ ಕೃತ್ಯಗಳ 
ನ್ನೈಸಗುವಂತೆ ಮಾಡಿತು. ಅಂತೆಯೇ ನಾಡಾರ್‌ (Nadar) ಎಂಬ ಅಡ್ಡಹೆಸರಿನ 
ಗ್ಯಾಸ್‌ಪರ್‌ ಫೆಲಿಕ್ಸ್‌ ಟೋರ್ನಕಕ" (Gasper Felix Tornocon) ಎಂಬ 
ಫ್ರೆಂಚ್‌ ಛಾಯಾಚಿತ್ರಗ್ರಾಹಕ 1858ರ ಡಿಸೆಂಬರ್‌ನಲ್ಲಿ ಪ್ಯಾರಿಸ್‌ ಪಟ್ಟಣದ 
ಹೊರಭಾಗಧಲ್ಲಿ ಜಲಜನಕದ ಸಲ್‌ಫೈಡ್‌ನಿಂದ ತುಂಬಿದ ಆಕಾಶಬಟ್ವಯೊಂದಕ್ಕೈ 
ಕಟ್ಟಲಾಗಿದ್ದ ತೊಟ್ಟಿಲಿನಲ್ಲಿ ಕುಳಿತು ಪ್ಲೇಟ್‌ ಛಾಯಾಚಿತ್ರಗ್ರಾಹಕ (Plate 
0೩೫7೮7೩) ವೊಂದರಿಂದ ಕೆಳಗಿನ ಭೂಭಾಗವನ್ನು ಚಿತ್ರೀಕರಿಸಿದನು. ಇದೇ 
ಮೊಟ್ಟ ಮೊದಲ ವಾಯಂಚಿತ್ರ. 

ತರುವಾಯ ಆತ ನೂರಾರು ಮಿಸಾಟರುಗಳ ಎತ್ತರದಿಂದ ಅನೇಕ ಚಿತ್ರ 
ಗಳಿಂದ ಭೂಭಾಗದ ನಕ್ಷೆಗಳನ್ನು ತಯಾರಿಸಲು ಪ್ರಯತ್ನಿಸಿದ. ಅಲ್ಲದೆ ಪೆಟಟ್‌ 
ಬೈಸೆಟಂ್‌ (Petit 8106186) ಎಂಬ ಗ್ರಾಮವನ್ನು ಆಕಾಶದಿಂದ ಯಶಸ್ವಿಯಾಗಿ 
ಚಿತ್ರೀಕರಿಸಿದ. ಇದರಲ್ಲಿ ಆ ಗ್ರಾಮದ ವಂನೆ ಮಠಗಳು, ರಸ್ತೆಗಳು ಮಂಂತಾ 
ದೆವು ಸ್ಪಷ್ಟವಾಗಿ ಕಾಣಿಸುತ್ತಿದ್ದ ಪು. 

ಇದೇ ಕಾಲದಲ್ಲಿ ಎನಿಂ ಲಾಸೆಡಾ (Col. Emi. Lassadat) ಎಂಬ ಫ್ರೆಂಚ್‌ 
ಕರ್ನಲ್‌ ಮೆಟ್ರೊಫೋಟಾಗ್ರಫಿ ಎಂಬ ವಿಧಾನದಿಂದ ಭೂಭಾಗಗಳ ಮೇಲ್ಮೈ 
ಲಕ್ಷಣಗಳ ನಕ್ಷೆಗಳ ನಿರ್ಮಾಣಕ್ಕಾಗಿ ಅಂತರಿಕ್ಷದಿಂದ ಚಿತ್ರೀಕರಣ ನಡೆಸಿದ. : 
ಈತನು ವೈಮಾನಿಕ ಭೂಮಾಪನದ ಜನಕನೆಂದು ಪ್ರಸಿದ್ಧಿಯಾಗಿದ್ದಾನೆ. 
ಎ ಇದೇರೀತಿ 1860ರಲ್ಲಿ ಸ್ಯಾಮುಯೆಲ್‌ ಎ. ಕಿಂಗ್‌ ಮತ್ತು ಹಬ್ಬು. ಬ್ಲಾಕ್‌ 

ಎಂಬ ಅಮೆರಿಕದ ಸಾಹಸಿಗಳು 400 ಮಿಾಟರುಗಳ ಎತ್ತರದಲ್ಲಿ ಆಕಾಶಬಂಟ್ಚಿ 

ಯೊಂದರಿಂದ ಬಾಸ್ಟನ್‌ ನಗರದ ವಾಯುಚಿತ್ರಗಳನ್ನು ತೆಗೆದರು. ಅನಂತರ 
ವಿಮಾನಗಳು ಬಳಕೆಗೆ ಬಂದಂದಿನಿಂದ ಅವುಗಳನ್ನೇ ಚಿತ್ರೀಕರಣಕ್ಕೆ ವೇದಿಕೆ 
(Platform) ಗಳನ್ನಾಗಿ ಮಾಡಿಕೊಳ್ಳಲಾಯಿತು. 

ಮೊಟ ಮೊದಲು ಅಧಿಕೃತ ವಾಯುಚಿತ್ರಗಳನ್ನು ವಿಮಾನದಿಂದ 1909ರ 
ಏಪ್ರಿಲ್‌ 24ರಂದು ನಿಲ್‌ಬುರ್‌ರೈಟ್‌ ಎಂಬಾತನಿಂದ ಇಟಲಿಯ ಸೆಂಟೋನೆಲ್ಲಿಯ 
ಮೇಲೆ ತೆಗೆಯಲಾಯಿತು. ಇದಾದ ಬಳಿಕ 1914ರ ಆಗಸ್ಟ್‌ನಿಂದ ಮಂದೆ 
ಮೊದಲನೆ ಮಹಾಯುದ್ಧ ಕಾಲದಲ್ಲಿ ವಾಯಂಚಿತ್ರಗಳ ಬಳಕೆಯು ವಿಶೇಷವಾಗಿ 
ಉಪಯೋಗಕ್ಕೆ ಬಂದಿತು. ವಿಮಾನ ಸಂಸ್ಥೆಯೊಂದರ ಕಮ್ಯಾಂಡರ್‌ ಕೊವೆಂಕ 
ಎಂಬಾತ ರಷ್ಯದಲ್ಲಿ ' ವಿಮಾನದಿಂದ ಕ್ರಾನ್‌ಸ್ಟಾಟ್‌ (Kranstadt) ಮತ್ತು 
ಪೀಟಿರ್ಸ್‌ ಬರ್ಗ್‌ ಕೋಟಿಗಳನ್ನು ಚಿತ್ರಿಸಿದನಂ. 

1915ರಲ್ಲಿ ಮೂರ್‌ ಬ್ರಬಜಾನ್‌ ಇಂಗ್ಲೆಂಡಿನಲ್ಲಿಯೂ ಆಸ್ಕರ್‌ ವೆಂಸ್ಟರ್‌ 
ಜರ್ಮನಿಯಲ್ಲಿಯೂ, ಜೆ. ಡಬ್ಲು ಕಿ ಬ್ಯಾಗ್ಲೆ ಮತ್ತು ಎ. ಬ್ರಾಕ್‌ ಅಮೆರಿಕದಲ್ಲೂ 
ಮೊದಟ್ಟ ಮೊದಲ ವಾಯುಚಿತ್ರ ಗ್ರಾಹಕಗಳನ್ನು ನಿರ್ಮಿಸಿ ಬಳಕೆಗೆ ತಂದರು. 




















ಮಾದರಿ ವಾಯುಂಚಿತ್ರೆ 
ಸಮೋಚ್ಸ ರೇಖೆಗಳನ್ನು ಸ್ಲಳಾಕ್ಸತಿ ಮಾಪಕದ ಸಹಾಯದಿಂದ ಅನುರೇಖಿಸಲಾಗಿದೆ 
ಉ ಇ" ಲ ) 


[ಕಾರ್ಲ್‌ಜೈಸ್‌ರವರ ಕೃಪೆ] 


"ಮಾಯಂಚಿತ್ರಗಳಂ ಕಿತ್ಲಿ 


ವಾಯಚಿತ್ರ ಗ್ರಾಹಕದ ರಚನೆ 
ವಾಯಂಚಿತ್ರ ಗ್ರಾಹೆಕದಲ್ಲಿ ಮೂರು ಮುಖ್ಯ ಭಾಗಗಳಿರುತ್ತವೆ. 
(ಚಿತ್ರ 1೩). 





ಚಿತ್ರ. 10 ಮಾದರಿ ವಾಯುಚಿತ್ರ 

(1) ಮಸೂರ ಶಂಖಂ (Lens cone) 

(2) ಕಾಯ (body) : 

(3) ಪಟಲ ಗೂಡು (81೬ magazine) 
ಕೆಲವು ಮಾದರಿಗಳಲ್ಲಿ ಕಾಯ ಮತ್ತು ಸಟಲಗೂಡುಗಳನ್ನು ಸಂಯೋಜಿಸಲಾಗು 
ತ್ಮಡೆ. . ಮಸೂರ ಶಂಖುವಿನಲ್ಲಿ ಮಸೂರಗಳನ್ನು ಅಳವಡಿಸಿರುತ್ತಾರೆ. . ಗ್ರಾಹಕ 
ದಲ್ಲಿ ಉಪಯೋಗಿಸುವ ಮಸೂರರಂಭ್ರ್ರ (aperture) 84 ರಿಂದ £7ರವರಿಗೆ 
ಇರುತ್ತಜೆ ಮಿತ್ತು ಮಸೂರಗಳ ಸಾಮರ್ಥ್ಯ ಅಥವಾ ಸಂಗಮದೂರ 6 ಅಂಗುಲ 
ಗಳಿಂದ 24 ಅಂಗುಲಗಳವರಿಗೂ ಇರುತ್ತದೆ. ' ಕವಾಟವೇಗ (Shutter speed)ದ 
ವ್ಯಾಸ್ತಿಯಂ 1/50 ಸೆಕೆಂಡಿನಿಂದ 1/300 ಸೆಕೆಂಡ್‌ಗಳಸ್ಟಿ ರುತ್ತದೆ. ಗ್ರಾಹಕದ 
ಮುಖ್ಯ ಕಾರ್ಯದಲ್ಲಿ ವಾಯು ಚಿತ್ರಪಟಲವನನ್ನಿ ಮಟ್ಟ ಅಥವಾ ಸಪಾಟ”(ಗ೩!) 
ವಾಗಿರಿಸುವ, ಅದನ್ನು ನಿಯತಕ್ರಮನಲ್ಲಿ ಮುಂದೂಡುವ, ಕಪಾಟವೇಗ 
ನಿಯಂತ್ರಣ ಮಂತಾದ ಹೆಸ್ತಚಾಲಿತ ಮತ್ತು ಸ್ವಯಂಚಾಲಿತ, ಯಾಂತ್ರಿಕ 
ಭಾಗಗಳನ್ನು ಜೋಡಿಸಿರುತ್ತಾರೆ. 

ಸಟಲಗೂಡು ಪಟಲಸುರಳಿಗಾಗಿ ನಿರತವಾಗಿದ್ದು ಒಂದುಸಲಕ್ಕೆ 300 
ರಿಂದ 400 ಅಡಿಗಳಷ್ಟು ಅಂದರೆ ಸುಮಾರು 99 ಅಂಗುಲ ಚದುರ ಅಳತೆಯ 


೬೮ ವಿಜ್ಞಾನ ಕರ್ಣಾಟಕ : 
ಗ್ರಂಥ ಯಣ : | 
1. Dickson LE. History of theory of Numbers, Vol. 2., 
chelsea publications- | 
2. Krishna H.V. Pythagorean Pentids, The mathematics 
student, Vol 42 No. (1947) pp. 41-43. 
ತೆ Le Veque. Selection from Mathematical Reviews in 
Number Theory: A.M.S. Publication. 
4, Problem 896 Solution March April 1975 Mathematics 
Magazine Page 119. 
5. W. Sierpinki, Pythagorean Triangle (English Translation) 
6. Uspeniky and Heaslet. Theory of Numbers. 


‘use ಎ02 ಊಂ AUER Feces cua ಭಇ ೧04 gece 


ಟಿ 


ಗ 


ಜೂಸು ಸಜನ ಕ ಬ ರಾ ರು ಪಾ ಹರಾ ಹಾಾಸಾಸಾಣಾಣಾಣಣಾ 


ಆಣ Re 
eueco 
351%02ಆ 


೪೧೮% 
೨5೮ 


ಊಟ 
TS 


₹೦೭೫ 
8 
೨೩ CNG 


8೧೬8೬ 





ವಂ 


€(, 


CAUHOLS 
062 


CHUN 
96 


caಟಂಬಂ್ರಜಿ 
€61 


ನಲನ 








- (039080 
೦1೬1 
ing) 
ees 


೦2೮೩ 
Vai 


ನಿಜ 
೧೫೩೦೧ 


೫೧೦೧೧೦೦೪ 
ogc 


cau Bn 09 
ಲೂ 
va 007 


ಇ 


cau £m 002 





08% 007 


9 pores 
ನಲಲ ೧೫ 





001/1 
-01/1 


೨೦ 
002/1 
-001/1 


ಖಂಫಿy 
002/[- 
-001/1 


cay Bu OLS), ಐಂ 
0001/1-. 


09/1 





ಬುಜ Nea 








66ಟ೧ೀಟಂ೧ಣ 
«೧0% 911 `೫ 6X6) 

೮948 Jee ‘oy 'ಣ ೨೩ರ (ಇ 
uc | CTXET | 34೮೫೬ 
೨೫೦೦೮೮ (00'n6 x6) 

ewe [ಆ ‘08 'M 
೨೦೫ 00066, 6202662 ೨೫1್ಛ೫ 
“ಆಈ '0ಜ 91/(0೧'86766) 

*€'93 ೮8 [ಆಆ “೦ಜ ' 
awe ೨೫೮6, €TXET ೨ ಈ 
`ಆಆ:೦ಜ.061 

991 

‘wet (0೫620660) 
eee 16೧ ೦೪ '೫| TUN 
ದೀ ₹೭೫೯೮ | ೫ ೫ ಜ 





owe |p nen 


೧೬೫ 





NR 
ಎ 
೨೬ (ಇದಿ) ' 


ಅಂದಾ 


ಅಜಜ ೦೦೦೮೪ 


Wk ೨50೭೩ 








ಎಂಟ 


೨೪) 0.1 ನ್ಯ 


ಊ 
೨೫82೦ Yo 


ಜೀಜಿ 





೬೬ ವಿಜ್ಞಾನ ಕರ್ಣಾಟಕ 


ವಾಗಿದೆ, ಹೀಗೆ (3, 4:5) ಪೈಥಾಗೊರಸ್‌ ತ್ರಯ, ಪಂಚಕ, ಸಪ್ತಕ ಯಾವುಜ್ಡಿ 
ತೆಗೆದುಕೊಂಡರೂ ಇವುಗಳಲ್ಲಿ ಒಂದು ಅವ್ಳ ವೃತ್ತಿ ed ಉಂಟೆಂಬುದನ್ನು [2] ಭೆ 
ಸಾಧಿಸಲಾಗಿದೆ. 

ಮಾತೃ ಕೆ ವಿಧಾನದಿಂದ ಸಪ್ತ ಮತ್ತಿತರ ವರ್ಗ ಸಮುದಾಯಗಳನ್ನು ಸ್ಥ ೃಷ್ಟ್ರಿಸ 
ಬಹುದು. 

ಈಗ ಪೈಥಾಗೊರಸ್‌ ಸಂಚಕಗಳನ್ನು ಪರಿಶೀಲಿಸೋಣ (6, ಗ, ೭, 4, 0, ಯಲ್ಲಿ 
ಮೊದಲಿಗೆ pal, c=at2, ed +1 ಎಂದಿಟ್ಟು ಕೊಂಡೆವು. ಬದಲಿಗೆ 
b=a+tr, 0೬ 65-27, 6ಎ 0-೧೯ (1 ಯಾವುದೇ ಪೂರ್ಣಾಂಕ) ನದ 
ಕೊಂಡಾಗ ಜೊರೆಯುವ ಲಗ್ರಾಂಜೆ ಸಮಾಕರಣ ವಿಭಿನ್ನವಾ ವಾಗಿರುವುದರಿಂದ ಸೆಲ್‌ 
ಸಮಾಕರಣ ವಿಧಾನವನ್ನನುಸರಿಸಿದಕಿ ಪ್ರತಿಯೊಂದು ಬಾರಿಯೂ ಬೇರೆ, ಬೇರೆ 
ಸಮಾಕರಣಗಳಿಗೆ ಪರಿಹಾರ Rr ಕ್ಲಿಷ್ಟ ಸಮಸ್ಯೆಯನ್ನು ಎದುರಿಸ 
ಬೇಕಾಗುವುದು. ಆದರೆ ಮಾತೃಕೆ ವಿಧಾನದಲ್ಲಿ ಬಿಡೇ ಮಾತೃಕೆ ಎಲ್ಲ ರೀತಿಯ 
ಸಂಚಕಗಳನ್ನು ಸೃಷ್ಟಿ ಸುವುದು ಸರ್‌ ಸೂಕ್ತ ಬದಲಾವಣೆಯೊಂದಿಗೆ ಮಾತೃ ಕ್ತಿ 
ವಿಧಾನವನ್ನು ಅನುಸರಿಸಬಹುದು. 

(B—m)> + (21m) = (I -+m?) ಎಂಬ ನಿತ್ಯ ಸನಿನಾಕರಣದಿಂದ ಎಲ್ಲ 
(4, ಶಿ, ೧ ತ್ರೆಯಗಳನ್ನು ಪಡೆಯಬಹುದು ಅದರೆ 

11... mpy + (lp) Comm)? = (In—mp) + (Ip + mn)” 
ಎಂಬ ನಿತ್ಯ ಸ ಸಮಾಕರಣ ಎಲ್ಲ b, €, 4d, €) ಸಂಚಕ ತ್ರಯಗಳನ್ನು ಕೊಡ 
ದಿರುವುದು ದುರದ್ಭ ಷ್ಟ ಕರ. ಸಪ್ತಕ ಹಾಗೂ ಮತ್ತಿತರ ವರ್ಗ ಸಮುದಾಯಗಳಿಗೆ ಈ 
ರೀತಿಯ ಪ್ರಾ ಚಃ BR ಸಮಾಕರಣಗಳಿವೆಯೆ, ಎಂಬುದೊಂದು ಜಟಿಲ 
ಸಮಸ್ಯೆ. [1] ನೋಡಿ. Lಊಗುpಗೆ ಸೂಕ್ತ ಸಂಖ್ಯೆಗಳನ್ನು ಆದೇಶಿಸಿ 
ಜೇಕಾದಂಥ ಪಂಚಕಗಳನ್ನು ಹೊಂದಲು ಸಾಧ್ಯ. ೧,ಿ, 0 6,6 ಪದಗಳೊಳಗಿನ 
ಸಂಬಂಧ ವ್ಯತ್ಯಾಸವಾಗದಂತೆ ಉಳಿದ ಪಂಚಕಗಳನ್ನು ಈಗ ಹೇಳುವ 5 * 5 ಮಾತೃಕೆ 


ಯಿಂದ ಹೊಂದಬಹುದು. 


ಮಾತೃಕೆ M= 


A 
00 tore 
MND 
VN WHR 
UNV 


} 1087 
| 109 
b= 110 [ಎಂಬುದನ್ನು ಗಮನಿಸಜೀಕು, 
| | 133 | 
(134) 


ಕ 


ರಾ ಸಹಾ ಜಣ ಧಾ eek 


ರಾ rm hv 


0 
| 11 
Mx 12 
| 13 
(14 


ಕೀಂೀಜ ೧೧೫ ಗೋಣ ಓಊಣಣಣ T Ro 


೩.೬... 
ಮ | . 


ಚ 





ನಿಷಿದ್ದ ವಾದ ಸೇಬಿನ ಹಣ್ಣು ಆಡಂನ ಅವನತಿಗೆ ಕಾರಣವಾದರೆ ಮರದ 
ಮೇಲಿಂದ ಕೆಳಗೆ ಬೀಳುತ್ತಿದ್ದ ಸೇಬು ನ್ಯೂಟಿನ್ನಸಿಗೆ ಕೀರ್ತಿದಾಯಕವಾಯಿತು. 


ಕೆಟ್ಟ ವಾದಕ್ಕೆ ಉತ್ತರ ವಾದಮಾಡದಿರುವುದು. 


ಹುರುಳಿಲ್ಲದ ಜನರ ಮಾತಿನಲ್ಲಿ ಅರ್ಭಟನೇ ಹೆಚ್ಚು. 


ವಾಯೆಂಚಿತ್ರಗಳು ೭೫ 





Cb) 
ಚಿತ್ರ, 4 ಐಟಿಕ್‌ರವರ ವಿವಿಧ ವರ್ಣಮಾಲೆ ಚಿತ್ರಗ್ರಾಹಕ 


ವಾಯುಚಿತ್ರಗ್ರಾಹಕದ ಮುಖ್ಯ ಸಹಾಯಕ ಉಪಕೆರಣ ಮತ್ತು 
ಸಲಕರಣೆಗಳು (Accessories) 

ಆಧುನಿಕ ಚಿತ್ರೀಕರಣ ಮತ್ತು ಅದರ ನಿಯಂತ್ರಣಕ್ಕಾಗಿ ಕೆಲವು ವಿಶಿಷ್ಟ 
ಸಹಾಯಕ ಉಪಕರಣಗಳ ಬಳಕೆ ಅತ್ಯಗತ್ಯ. ಅಂತಹವುಗಳಲ್ಲಿ ಅತಿ ಮುಖ್ಯ 
ವಾದವು ಈ ರೀತಿ ಇವೆ, 


1) ಅಂತರಮಾಪಕ (Intervalometer)-ಅನುಕ್ರಮ ಚಿತ್ರೀಕರಣಕ್ಕಾಗಿ 
ಮತ್ತು ಚಿತ್ರಗಳ ಮಂಚ್ಚಣೆ (೦೦:18) and 5100180), ಹಾರಾಟದ ನೇರ 
ಮೊದಲಾದ ಅಂಶಗಳ ನಿಯಂತ್ರಣಕ್ಕಾಗಿ ಬಳಸುವ ಉಪಕರಣ, (ಚಿತ್ರ 5 
ಮತ್ತು 6) 

2) ಎತ್ತರ ಮಾಪಕ (51೩1050070) -ನಿಮಾನ ಹಾರಾಟದ ಎತ್ತರವನ್ನು 
ನಿರ್ಣಯಿಂಸಂವ ಮತ್ತು ನಿಯಂತ್ರಿಸುವ ಉಪಕರಣ. 

3) ರಸಮಟ್ಟ (0೬0016 1961)-ಗ್ರಾಹಕದ ಮಟ್ಟವನ್ನು ಕಾಪಾಡು 
ವುದಕ್ಕಾಗಿ ಉಪಯೋಗಿಸುವ ಉಪಕರಣ. 

4) ವಿಶೇಷ ರೀತಿಯ ದಿಕ್ಸೂಚಿ (೦೦೫70೩55) -ನಿಮಾನ ಹಾರಾಟದ ನೇರ 
ವನ್ನು ಕಾಪಾಡುವುದರಲ್ಲಿ ನೆರವಾಗುವ ಉಪಕರಣ ಹಾಗೂ ದಿಕ್ಸೂಚಿ. 

5) ವಿಶೇಷ ರೀತಿಯ ಗಡಿಯಾರ (tಯ7)-ಚಿತ್ರೀಕರಣದ ವೇಳೆ ಮತ್ತು 
ಚಿತ್ರಗಳ ಅಂತರ ಮುಂತಾದವುಗಳ ದಾಖಲೆಗಾಗಿ ಉಪಯೋಗಿಸಂವ ಉಪಕರಣ. 

6) ಸೋಸಣೆಗಳು (8100೧). 


೬೨ ನಿಜಾ ನ ಕರ್ಣಾಟಕ 
೧೭೧. 


ಸ್ರಮೇಯಿಕೆ (11) : a/b ಕನಿಷ್ಮ ರೂಪದಲ್ಲಿದ್ದರೆ & ಯಾವುದೇ ಧನ 
ಪೂರ್ಣಾಂಕವಾದಾಗ್ಮ 4% 1% ಕೂಡ ಕನಿಷ್ಕ ರೂಪದಲ್ಲಿರುತ್ತದೆ. ಏಕೆಂದರೆ 
ಯಾವುದೇ ಅವಿಭಾಜ್ಯ ಸಂಖ್ಯೆಯಿಂದ ಗುಣಲಬ್ಧ ವೊಂದನ್ನು ಭಾಗಿಸಿದರೆ, ಆ ಸಂಖ್ಯೆ 
ಆ ಗುಣಲಬ್ಧದ ಒಂದು ಅಸವರ್ತನವನ್ನು ಮಾತ್ರ ಭಾಗಿಸುತ್ತದೆ. ಆದ್ದರಿಂದಾಗಿ 
ಒಂದು ಅವಿಭಾಜ್ಯ ಸಂಖ್ಯೆಯಿಂದ ak ಮತ್ತು ಥಿ: ಗಳನ್ನು ಭಾಗಿಸಬಹುದಾದರೆ 
a ಮತ್ತು ಥಿ ಗಳನ್ನು ಕೂಡ ಭಾಗಿಸಬಹುದು ಎಂದಾಗುವುದು. : 

ಅದ್ದರಿಂದ a/b ಭಿನ್ನರಾಶಿ ಕನಿಷ್ಕ ರೂಪದಲ್ಲಿದ್ದು 4% /0ಓ ಒಂದು 
ಪೂರ್ಣಾಂಕ ೫ ಆದರೆ ಆಗ p=] ಮತ್ತು 0" 7 ಆಗುತ್ತದೆ. ಈಗ 8ನ್ನು 
ಗಮನಿಸಿ. ಇದನ್ನು ಪರಿಮೇಯ ಸಂಖ್ಯೆ ಯೆಂದು, ಭಾವಿಸಿ ಪ್ರಮೇಯಿಕೆ (;1)ರಲ್ಲಿ 
12, k=2 ಎಂದು ತೆಗೆದುಕೊಂಡರೆ 42-2 ಮತ್ತು 4 ಧನಪೂರ್ಣಾಂಕವೆಂದು 
ಒಫ್ಪಿದಹಾಗಾಗುತ್ತದೆ. ಆದರೆ ಇದು ಸಾಧ್ಯವಿಲ್ಲ. ಅದ್ದರಿಂದ 5” ಅಪರಿಮೇಯ 
ವಾಗಿರಜೇಕು. 

ಸಾಧನೆ 3 (ಹಾಪ್‌ಕಿನ್ಸನ್‌): ಅಂಕಗಣಿತದ ಮೂಲಭೂತ ಪ್ರಮೇಯದಿಂದ 
(fundamental theory of arithmetic), 43 ಅಪರಿಮೇಯವೆಂದು ಸಾಧಿಸ 
ಬಹುದು. ಮೊದಲಿನಂತೆ. = 4/b ಎಂದು ಭಾವಿಸಿದರೆ. 0 203 ಎಂದಾಗುತ್ತದೆ, 
ಈ ಸಮೀಕರಣದಲ್ಲಿ (3ಕ್ಕೆ ಅನಿಭಾಜ್ಯ ಅಪವರ್ತನಗಳು ಸಮಸಂಖ್ಯೆಯಲ್ಲಿದ್ದರೆ 
203ಕ್ಕೆ ಬೆಸಸಂಖ್ಯೆಯಲ್ಲಿನೆ. ಇದು ಅಸಾಧ್ಯ. 

ಈ ಸಾಧನೆಯನ್ನು p ಅವಿಭಾಜ್ಯ ಸಂಖ್ಯೆಯಾಗಿದ್ದು 7 ಓಂದಕ್ಕಿಂತ ಹಿರಿದಾದ 
ಧನಪೂರ್ಣಾಂಕವಾಗಿದ್ದಾಗ / 49” ಅಪರಿಮೇಯವೆಂದು ಸಾಧಿಸಲು ಬಳಸಬಹುದು. 

ಸಾಧನೆ 4 (ಈಸ್ಟರ್‌ಮ್ಯಾನ) : ಈ ಕೆಳಗಿನ ಗಣವನ್ನು ಪರಿಶೀಲಿಸಿ. 
$= {n/n ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆ ಮತ್ತು 1/2 ಒಂದು ಪೂರ್ಣಾಂಕ) 

5 ಒಂದು ಶೂನ್ಯಗಣವಾಗಿರದಿದ್ದರೆ ಅದಕೊಂದು ಲಘುತಮ ಧಾತು ಇರಬೇಕು. 
ಅದು ಹ ಆಗಿರಲಿ. ಈಗ (೪-1) ಸಿನ್ನು ಗಮನಿಸಿ.(. -1) k 42 =2k-k2 . 
k € 4 ಆಗಿರುವುದರಿಂದ 24-47 ಒಂದು ಪೂರ್ಣಾಂಕವಾಗುತ್ತದೆ. ಇದರಿಂದಾಗಿ 
(42-1) K€ S ಎಂದಾಗುತ್ತದೆ. ಆದರೆ (42 —1)k ಇದು ಗಿಂತ ಚಿಕ್ಕದಾ 
ಗಿರುವುದರಿಂದ ಸಿಯು 5ನ ಲಘುತಮಧಾತು ಎಂಬುದನ್ನು ವಿರೋಧಿಸಿದಂಶಾಯಿತು. 
ಆದ್ದರಿಂದ 5" ಒಂದು ಶೂನ್ಯಗಣ, ಎಂದರೆ ./) ಪರಿಮೇಯವಲ್ಲ. 

ಈ ಸಾಧನೆಯಲ್ಲಿ 2ರ ಬದಲಾಗಿ ಪೂರ್ಣಾಂಕ ವರ್ಗಮೂಲವಿಲ್ಲದ ಒಂದು 
ಸ್ವಾಭಾವಿಕ ಸಂಖ್ಯೆ ೩ನ್ನು 1ರ ಬದಲಾಗಿ ೫ ಕಿಂತ ಚಿಕ್ಕದಿರುವ ಮಹತ್ತಮ 
ಪೂರ್ಣಾಂಕವನ್ನು ತೆಗೆದುಕೊಂಡರೆ, ಯಾವುದೇ ಸ್ವಾಭಾವಿಕ ಸಂಖ್ಯೆಯ ವರ್ಗ 
ಮೂಲ ಪೂರ್ಣಾಂಕವಿರಬೇಕು ಇಲ್ಲವೇ ಅಪರಿಮೇಯವಾಗಿರಬೇಕು ಎಂದು ಸಾಧಿಸ 


pe) 
ಪದಾರ್ಥ ಪ್ರತಿಫಲನ ಸಾಮರ್ಥ್ಯ 





(ಶೇಕಡವಾರು) 
ಕರಿ ಡಾಂಬರು (Tar) ಡಿ 
ಹಸಿರು ಗಿಡಗಳು . ip, ಸ 
ನೀರು | ' AR 5 
ರಸ್ತೆ, ದಾರಿಗಳು 007 
ಕೆಂಪು ಮಣ್ಣು ಎ. 12 
ಕಾಂಕ್ರೀಟು | ಅ 17-36 
ಕಣಶಿಲೆ (8೩೩16) | ಎ 18 
ಮರಳು ಟ್ಟು 4 

ಕೆಂಪುಬಣ್ಣ (Red paint) i 29 
ಉಕ್ಕು (Steel) ಎ 33 
ಕಲ್ಲಾರು ಹೊದ್ದಿಕೆ (Asbestos)  ... *. 42 
ಅಲ್ಯೂಮಿನಿಯಂ. ಸ 52 


ಹಿಮರಾಶಿ pe 80 





ಪಟ್ಟ 2. ಪದಾರ್ಥಗಳು ಪ್ರತಿಫಲನ ಸಾಮರ್ಥ್ಯ, 


ವಿಜ್ಞಾ ನಿಯಾದವನು ಮುಂಬರುವ ಶತಮಾನಗಳಲ್ಲಿ ಜನರು ತನ್ನನ್ನು ಕುರಿತು 
ಏನೆನ್ನುವರು ಎಂಬ ಬಗ್ಗೆ ಚಿಂತಿಸಬೇಕೇ ಹೊರತು ಪ್ರಸಕ್ತ ಜನರ ಹೊಗಳಿಕೆ-ಕೆಗಳಿಕೆ 
_ ಗಳನ್ನು ಗಮನಿಸಬಾರದು. 
--ಲೂಯಿ ಪ್ಯಾಶ್ಚರ್‌ ) 


ಪರೀಕ್ಸೈಗೊಳಪಡದೆ ಜೀವನ ಇದ್ದೂ ವ್ಯರ್ಥ, 
"ಸಾಕ್ರೆಟಿಸ್‌ 


ಇಡೀ ಮಾನವ ಕುಲದ ಶ್ರೇಯಸ್ಸು ಹಾಗೂ ಮುನ್ನಡೆ ಮತ ಧರ್ಮ ಮತ್ತು, 
ವಿಜ್ಞಾನದ ಮೇಲೆ ನಿಂತಿದೆ. | 
—ಮೇಲಿಕನ್‌ 


ಇತರರ ವಿಚಾರದಲ್ಲಿ ಹೆಚ್ಚು ಆಸಕ್ತನಾಗಿರಬೇಡ ; ಆದರೆ ತತ್ವಗಳನ್ನು ಕುರಿತು 
ಹೆಚ್ಚಿನ ಆಸಕ್ತಿಯನ್ನು ತೋರು. 
--ನಿಂಡಂ ಕ್ಯೂರಿ 


ವಾಯುಂಚಿತ್ರಗಳು ೭೭ 


12 ಮೈಕ್ಟಾ ಕ್ರಾನ್‌ವರಗಿನ ವ್ಯಾಪ್ತಿಯ ಭಾಗಕ್ಕೆ ನಾಯಂಚಿತ್ರ ಪಟಲಗಳು 
ಸಾಮಾನ್ಯವಾಗಿ ಪ್ರ ಪ್ರತಿಕ್ರಿಯೆಯನ್ನು ಹೊಂದಿರುತ್ತವೆ (ಚಿತ) 8). 


| (ಟು) 
_.... ಘಾಯಾ ಚಿತ್ರೀಕರಣ ---.. 





(a) 
-— ಬೆಳಕು --- 





02೩೦3 ೦.೩ 06 07 08 ೬೧1೩ 2-0 





Ho  3ರೆಂಗ ಅಂತಕ ಲ 


ಚಿತ್ರ. 8 ವಾಯುಚಿತ್ರ ಪಟಲ ಪ್ರತಿಕ್ರಿಯಾ ವ್ಯಾಪ್ತಿ 


ವಾಯುಚಿತ್ರ ಪಟಲದ ಬಗೆಗಳು 


ವಾಯಂಚಿತ ಶ್ರೀೀಕರಣಕ್ಕಾಗಿ ಸ ಸಾಮಾನ್ಯವಾಗಿ ಉಪಯೋಗಿಸಲ್ಪ ಡುವ ಸಟಲಗಳಲ್ಲಿ 
ಕೆಳಗೆ ಸೂಚಿಸಿರುವ ನಮೂನೆಗಳು ಮಂಖ್ಯವಾದವು. 


]. ಕಪ್ಪು ಬಿಳುಪು ಪಟಲ (black and white 111) 
,. ವರ್ಣಪಟಲ (color film) 
3. ಕಪ್ಪು ಬಿಳುಪು ಅತಿರಕ್ತವರ್ಣಪಟಲ. (black and white 
: infrared film) 
4. ವಿಂಥ್ಯಾವರ್ಣ ಪಟಲ (188೩/66 color or false color film) 


ಕಪ್ಪು ಬಿಳುಪು ಸಟಿಲ 
ಕಪ್ಪು ಬಿಳುಪು ಪಟಲವು ' ಸುಮಾರು ಮಾನವನ ಕಣ್ಣು ಗಳಷ್ಟೇ. ಬಣ್ಣಗಳ 
ಗ್ರಹಿಕೆಯನ್ನು ಹೊಂದಿದ್ದು ಬೆಳಕಿನ ವರ್ಣಮಾಲೆಯ (Visible Spectrum) 
ಎಲ್ಲಾ ಘಟಕಗಳನ್ನೂ ಸಮನಾಗಿ ಗ್ರಹಿಸುತ್ತದೆ. ಆದುದರಿಂದ ಇದಕ್ಕೆ ಸಕಲ 
ವರ್ಣ ಪಟಲ (Panchromatic film) ಎಂದೂ ಹೆಸರು. 

ಚಿತ್ರ ಪಟಲಗಳನ್ನು ಸಾಮಾನ್ಯವಾಗಿ ಪ್ಲಾಸ್ಟಿಕ್‌: ಪೊಕಿಯಮೇಲೆ. ಕೆಲವು 
ರಾಸಾಯನಿಕ ದ್ಯುತಿಗ್ರಾಹಿ ದ್ರವ್ಯವಿಂಶ್ರಣ (1188! sensetive emulsions). 
ಗಳ, ಮುಖ್ಯವಾಗಿ ಬೆಳ್ಳಿಯ ಲವಣಗಳ ಲೇಪನದಿಂದ ತಯಾರಿಸುತ್ತಾರೆ. 


೫೮, ವಿಜ್ಞಾ ನ ಕರ್ಣಾಟಿಕ 


" ನೆನೋರಿಯ ಸಿನೇರಿಯಾ? ಎಂಬ ಸ ಸಸ್ಯ ಪ್ರಜೇದ ಸಿಂಗ್‌ಭೂಮ್‌ನ ತಾಮ್ರ 
ಜಾಡಿನಲ್ಲಿ ಹೆಚ್ಚು ಬೆಳೆದಿರುವುದು ಕಂಡುಬಂದಿದೆ. ಇದರಂತೆ ರಾಜಾಸ್ಥಾನದ ಸೀಸ- 
ಸತು ಗಣಿ ಪ್ರದೇಶದಲ್ಲಿ ಇಂಪಾರ್ಟಿನ್ಸ್‌ ಬಾಲ್ಗೇನಿಯ ಪ್ರಭೇದ ಕಂಡುಬರುತ್ತದೆ, 
ಸುಖಂಡಾ ಮಹಾಕ್ಬಾರ ಕ್ಷೇತ್ರದಲ್ಲಿ ಸಸ್ಯಗಳ ವಿವರಣೆ ಸಂಪೂರ್ಣವಾಗಿ ತಿಥಿಲೀಕರಣ 
ಕಿ ಕ್ರಿ ಯೆಯನ್ನಾ ಧರಿಸಿರುವುದು ಚಂಡುಬರುತ್ತ ಡೆ. ಈ ಪ್ರದೇಶದ ಖನಿಜೀಕರಣ 
ವಲಯದಿಂದ ದೂರದಲ್ಲಿ " ಶೋರಿಯಾರುಬುಸ್ಟ' ಪ್ರಜೇದ ದಟ್ಟವಾಗಿ ಬೆಳೆದಿದ್ದು 
ಖನಿಜೀಕೃತ ವಲಯದಲ್ಲಿ ಸಂಪೂರ್ಣವಾಗಿ ಕಣಾ ಕೆಯಾಗಿದೆ. ಈ ವಲಯದಲ್ಲಿ 
ಕಂಡುಬರುವ ನಿಕೃಲ” ಆಂಶ ಇವುಗಳ ಬೆಳವಣಿಗೆ ಧಕ್ಕೆ ತಂದಿರಬಹುದೆಂದು 
ತಜ್ಞರ ಅಭಿಮತ, “ ಟರ್ಮಿನೇಲಿಯ ಟೊಮೆಂಟೊಸಾ' ಬಹು ಎತ್ತರಕ್ಕೆ ಬೆಳೆಯುವ 
ಸಸ್ಯ, ಆದರೆ ಈ ಪ್ರದೇಶದಲ್ಲಿ ಇವುಗಳು ಕುಬ್ಬ ವಾಗಿರುವುದು ಕಂಡುಬರುತ್ತದೆ. 

ಎರಡನೆ ed ಜೈವ ಭೂ ರಾಸಯನಿಕ ನಿಧಾನ ಒಂದು ದೈ ಸ್ಟ್ರಿಯಿಂದ 
ಜಹಿಲವೆನ್ನಬಹುದು. ನಾವಾಗಲೇ ತಿಳಿದಿರುವಂತೆ ಸಸ್ಯಗಳ ವಿವಿಧ ಭಾಗಗಳಲ್ಲಿ ಸಂಗ್ರಹ 
ಗೊಳ್ಳುವ ಲೋಹಾಂಶದ ವಿಶ್ಲೇಷಣೆ ಈ ವಿಧಾನದ ಮುಖ್ಯ ಗುರಿ. ಅವಲೋಕನೆಗಳ 
ಆಧಾರದ ಮೇಲೆ" ಶೋರಿಯಾ ರುಬುಸ್ಟ ’ ಮತ್ತು " ಯುಜೇನಿಯಾ ಜೆಂಬೊಲ್ಬಾನ? 
ಸಿಂಗ್‌ಭೂವರ್‌ ತಾಮ್ರಜಾಡಿನಲ್ಲಿ ಹೆಚ್ಚು ಬೆಳೆದಿದ್ದು. ಇವುಗಳಲ್ಲಿ ತಾಮ್ರದ ಅಂಶ 
ಅಧಿಕವಾಗಿರುವುದು ಕಂಡುಬಂದಿದೆ. ರಾಜಾಸ್ಥಾನದ ಶುಷ್ಕ ಭೂಮಿಯಲ್ಲಿ ಬೆಳೆಯುವ 

ಸಸ್ಯವೊಂದರೆ ವಿಶ್ಲೇಷಣೆಯಿಂದ ಅದರ' ತಾಮ್ರದಅಂಶ 150-175 ಪಿ.ಪಿ.ಎಂ. 
ಎಂದು. ತಿಳಿದುಬಂದಿದೆ. ಆದರೆ ಇದೇ ಪ್ರಭೇದ' ಅಧಿಕ ತಾಮ್ರಪ್ರ ದೇಶದಲ್ಲಿ ಕಂಡು 
ಬಂದಿದ್ದು ತಾಮ್ರದ ಅಂಶ ಕೇವಲ 121-130ಪಿ.ಏಿ.ಎಂ, ಎಂದು ತಿಳಿದುಬಂದಿದೆ. 
ಜೋದ್ಯನೆಂದರೆ ದಬ್ಬನ್‌ ಪ್ರಸ್ಥ ಭೂಮಿಯ ಬಸಾಲ್ಟ್‌ ನ ನಿರ್ಬನಿಜೀಕರಣ ಪ್ರ ದೇಶದ 
' ಸಸ್ಯಗಳು 1,000 4 ಬ ಪಿ.ಎಂ. ತಾಮ್ರದ ಅಂಶವನ್ನು 'ಉಂದಿರುವುದು ವ್ಯಕ್ತ ನಟ್ಟ ಜೆ. 
ಸೂಕ್ತ ಸಸ್ಯಪ್ರಭೇದಗಳ ಆಯ್ಕೆ, ಸಸ್ಯಗಳ ನಿರ್ದಿಷ್ಟ ಭಾಗದ ವಿಕ್ಣೆ ಸಣ ಈ ' 
ವಿಧಾನದ ಖನಿಜಾನ್ವೇಸಣೆಯಲ್ಲಿ ಬಹುಮುಖ್ಯವಾಗಿ ಅನರೋಕಿಸಬೇಕಾದ ಅಂಶ 
ಎಂಬುದು ಮೇಲಿನ ಉದಾಹರಣೆಯಿಂದ ಸಾದರಪಡುತ್ತದೆ. 


`'ಭೂರಾಸಾಯನಿಕ ಖನಿಜಾನ್ಹೇಷಣೆಗೆ ಕೆಲವು ಸೂತ್ರಗಳು 

ಅದುರು ಉತ್ಪನ್ನ ಕ್ರಿಯೆಯ ಕಾಲದಲ್ಲಿ ಉಂಟಾಗುವ ಮೂಲ ರಾಸಾಯನಿಕ 
ವಿಕಿರಣ ವಲಯಗಳು (Primary Geochemical halos) ಮೂಲಧಾತುಗಳ 
ಸಂತುಷ್ಟ ಸಂಗ್ರಹವನ್ನು ಪ್ರತೀಕಿಸುವ ಬಹುಮುಖ್ಯ ಕುರುಹುಗಳು ಎಂಬುದನ್ನು 
ಅನ್ವೇಷಣಾ ಸಂದರ್ಭದಲ್ಲಿ ನೆನಪಿಡಬೇಕು. ಶಿಲೆಗಳನ್ನು ಆಧರಿಸಿ ಕೈಗೊಳ್ಳುವ 
ಖನಿಜಾನ್ರೇಷಣೆ ತಳಗಲ್ಲು ಬಹುಮಟ್ಟಿಗೆ ತೆರೆದಿದ್ದು, ಮಾದರಿಯನ್ನು ಸುಲಭವಾಗಿ 
ಸಡೆಯಬಹುದಾದರೆ ಸೂಕ್ತ ವಿಧಾನನೆನಿಸುತ್ತ ದೆ. ನದಲ್ಲದಿ ಕೆಲವು ಶಿಲೆಗಳ ಸಂಘಟನೆ : 
ಯೊಂದರಿಂದಲೇ ಅವು ಒಳಗೊಂಡಿರುವ ಖನಿಜವನ್ನು ಊಹಿಸುವುದು ಸಾಧ್ಯ. ' 


ನಾಯುಂಚಿತ್ರಗಳು ೭೯ 


ವರ್ಣಸಟಲ 


ವರ್ಣಪಟಲಗಳು ನಾಯಂಚಿತ್ರಗಳ ಉಪಯೋಗವನ್ನು ಬಹುವಾಗಿ 
ಹೆಚ್ಚಿಸಿವೆ. ಕಪ್ಪು ಬಿಳುಪು ಸಟಲದಂತೆ ವರ್ಣಸಟಿಲ ಕೂಡ ಪ್ಲಾಸ್ಟಿಕ್‌ ಪೊರೆಯ 
ಮೇಲೆ ಬೆಳ್ಳಿ ಲವಣ ಮಿಶ್ರಣ ಲೇಪದಿಂದ ತಯಾರಾದವು.. ಆದರೆ ವರ್ಣಪಟಲ 
ase ಬೇಕಿ ಬೇಕೆ ಬಣ್ಣಗಳನ್ನು ಪ್ರತ್ಯೇಕವಾಗಿ ಗ್ರಹಿಸಂವಂತೆ 

ಸ್ಟಿಕ್‌ ಪೊರೆಯ ಮೇಲೆ ವಿಂಶ್ರ ಣಗಳ ಮೂರು ಪದರಗಳನ್ನು ಹೊಂದಿರುತ್ತ ದಿ. 
ಮಟ ಪದರವು ನೀಲಿ ಬಣ್ಣ ಕ್ಕೂ ಎರಡನೇ ಅಥವಾ ಮಧ್ಯದ. ಪದರವು ಹಸುರು 
ಮತ್ತು ನೀಲಿ ಬಣ್ಣ ಗಳಿಗೂ ಮತ್ತು ಕೆಳಗಿನ ಪದರವು ಕೆಂಪು ಹಾಗೂ ನೀಲಿ ಬಣ್ಣ 
ಗಳಿಗ ಪ್ರತಿಕ್ರಿಯೆಯನ್ನೂ ತೋರುತ್ತವೆ. ಈ ಪಟಲದ ಪದರ ರಚನೆಯಲ್ಲಿ ಮೊದಲಿನ 
ಎರಡು ಪದರಗಳ ನಡುನೆ ನೀಲಿ ಬಣ್ಣವನ್ನು ತಡೆಗಟ್ಟುವ ಸೋಸಣಿಗೆ (6) 
ಯೊಂದನ್ನು ಅಳವಡಿಸಿರುತ್ತಾರೆ. ಇದರಿಂದಾಗಿ ಮೇಲಿನ ಪದರವು ನೀಲಿ ಬಣ್ಣ 
ವನ್ನೂ ಮಧ್ಯಪದರ ಹೆಸುರು ಬಣ್ಣವನ್ನೂ ಮತ್ತು ಕೆಳಗಿನ ಪದರ ಕೆಂಪು ಬಣ್ಣ 
ವನ್ನೂ ಗ್ರಹಿಸಂತ್ತವೆ (ಚಿತ್ರ 10). 

















ಚಿತ್ರ. 10 ವರ್ಜಪಟಲದ ರಚನೆ 


| ವರ್ಣಪಟಲದ ಚಿತ್ರೀಕರಣ ಮತ್ತು ಸಿದ್ಧ ಪಡಿಸಿದ ವರ್ಣಚಿತ್ರ ಪ್ರತಿ 
ಚ್ಛಾಯೆಯ ಬಿಂಬವನನ್ನ ಪಡೆದು ಅನಂತರ ಅದರಿಂದ ಕಾಗದದ ಮೇಲೆ ಪ್ರತಿ 
ಬಿಂಬವನ್ನು ಪಡೆಯಬೇಕೋ ಅಥವಾ ಪಾರದರ್ಶಕವನ್ನಾಗಿ ಸಡೆಯಬೇಕೋ 


ಎಂಬಂದನ್ನು ಅವಲಂಬಿಸಿರುತ್ತದೆ. 


ನವರ್ಣಪ ತ್ರತಿಚ್ಛಾಯಾ Bo (color negative film) 

ಚಿತ್ರೀಕರಿಸಿದ ವರ್ಣಪಟಲದ ಬೆಳ್ಳಿಲವಣಗಳ ಪದರಗಳನ್ನು ಸ್ವರೂಪಗಳ 
ನಿಜವರ್ಣಗಳ ಪೂರಕ (Complementary colors) ಗಳಿಗೆ ವಿಶೇಷ ದ್ರಾವಣ 
ಗಳಿಂದ ಪರಿವರ್ತಿಸಿ ಉಳಿದ ಲವಣಗಳನ್ನು ತೊಳೆದು ಪ್ರತಿಚ್ಛಾಯೆ ಸಟಲವನ್ನು 
ಪಡೆಯಲಾಗುತ್ತದೆ. ಇಂಥಾ ವರ್ಣ ಪ್ರತಿಚ್ಛಾಯಾ ಪಟಲದಿಂದ ಈ ಕೆಳಗೆ 


೫೬ ವಿಖ್ಲಾನ ಕರ್ಣಾಟಕ 


ಸಲ್ಫೇಟುಗಳಿರುವೆಡೆ ನಿರ್ದಿಷ್ಟ ವರ್ಗದ ಬ್ಯಾಕ್ಟೀರಿಯಾಗಳು ಇರುತ್ತವೆಂದು ತಿಳಿದು 
ಬಂದಿದೆ. ಇವುಗಳನ್ನು ಗುರ್ತಿಸಿ ಖನಿಜಾನ್ವೇಷಣೆಯನ್ನು ಕೈಗೊಳ್ಳ ಬಹುದು. 


ಭಾರತದಲ್ಲಿ ಭೂರಾಸಾಯನಿಕ ಖನಿಜಾನ್ವೇಷಣೆ 


ತಂತ್ರ ಮತ್ತು ಮಾದರಿಗಳು:  ಭೂರಾಸಾಯನಿಕ ಪರಿಶೋಧನೆಗೆ ಬೇಕಾಗುವ 
ಮಾದರಿ ಶೋಧನಾ ವ್ಯಾಪ್ತಿಯನ್ನು ಅವಲಂಬಿಸುತ್ತದೆ. ಭಾರತ ಭೂಸರ್ವೇಕ್ಷಣ 
ಇಲಾಖೆ ರೀತ್ಯ ಪೂರ್ಣ ಶೋಧನೆಗೆ * ಮಣ್ಣು ಉತ್ಕೃಷ್ಟ ಮಾಧ್ಯಮ. ಪ್ರಾಂತೀಯ 
ಮಟ್ಟದಲ್ಲಿ ನದೀ ಸಂಚಯನ ಹಾಗೂ ನೀರನ್ನು ಮಾಧ್ಯಮವನ್ನಾಗಿ ಪಡೆಯಲು 
ಅಡ್ಡಿ ಇಲ್ಲ. ಸಸ್ಯಗಳನ್ನು ಮಾದರಿಯನ್ನಾಗಿ ಪಡೆಯುವ ವಿಧಾನ ಇನ್ನೂ ಹೆಚ್ಚು 
ಬಳಕೆ ಕಂಡಿಲ್ಲ. 

ಗೋಸಾನುಗಳು: ಮೂಲ ನಿಕ್ಸೇಷಗಳ ಸುಳಿವು ನೀಡುವುದರಲ್ಲಿ ಗೋಸಾನುಗಳು 
ಅತಿಮುಖ್ಯ ಅಂಶಗಳಾಗಿವೆ, ಗೋಸಾನುಗಳಲ್ಲಿ ಎರಡು ವಿಧ. ನಿಕ್ಸೇಪಗಳಿರುವೆಡೆ 
ಯಲ್ಲಿಯೇ ಇರುವ ಗೋಸಾನುಗಳು ಹಾಗೂ ನಿಕ್ಸೇಪಗಳಿಂದ ದೂರದಲ್ಲಿ ಉಂಟಾಗಿರುವ 
ಪುನರ್ಭವಿತ ಗೋಸಾನುಗಳು. ಭೂರಾಸಾಯನಿಕ ಖನಿಜಾನ್ವೇಷಣೆಗೆ ಮೊದಲ ವರ್ಗದ 
ಗೋಸಾನುಗಳು ಅತಿಪ್ರಶಸ್ತ್ರ, ಇವೆರಡರ ನಡುವಣ ವ್ಯತ್ಯಾಸವನ್ನು ಅವುಗಳ ಬಣ್ಣ, 
ರೂಪ, ರಚನೆಗಳನ್ನಾಧರಿಸಿ ಗುರ್ತಿಸಬಹುದು. ಉದಾಹರಣೆಗೆ ಸಲ್ಫೈ ಕಿಡಿಂದ ಉಂಟಾದ 
ಲಿಮೊನೈಟು ಮೂಲಧಾತುವನ್ನು ಅಲ್ಪ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಇದರೊಂದಿ 
ಗಿರುವ ಸೆಲ್ಯುಲಾರ್‌ ರಚನೆ ಮೂಲ ಶಿಲಾಸ್ತರದ ಲೋಹ ಸಂಘಟನೆಯನ್ನು ಸೂಚಿಸು 
ತ್ತದೆ ' ಆಳ ನಿಕ್ಸೇಪಗಳ ಇರುವಿಕೆಯನ್ನು ಸಮರ್ಥಿಸುವ ಗೋಸಾನುಗಳು ಅತ್ಯಂತ 
ಸೂಕ್ತ ಸ್ಥಳೀಯ ಖನಿಜ ಸೂಚಕಗಳಾಗಿ ಅದುರಿನ ರೂಪ, ಗಾತ್ರ, ರೂಪು ರೇಷೆಗಳನ್ನು 
ನೀಡಬಲ್ಲವು. 

ಭಾರತ ಭೂಸರ್ಮೇಕ್ಷಣ ಇಲಾಖೆ ಸಿಂಗ್‌ಭೂವರ್‌ನ ಸಿದ್ಧೇಶ್ವರ- ರಾಖಾ ತಾಮ್ರ 
ಪ್ರದೇಶದಲ್ಲಿ ಕ್ರಮಬದ್ಧ ಗೋಸಾನ್‌ ಅಧ್ಯಯನ ನಡೆಸಿತು. 

ಗೋಸಾನ್‌ ರೊಪದ ಲಿಮೊನೈಟ್‌ನ ಬಣ್ಣ ಹಾಗೂ ಒಳ ರಚನೆಯನ್ನು 
ಆಧರಿಸಿ ಮೂಲನಿಕ್ಸೇಪ ತಾಮ್ರದ ಅದುರಾದ ಚಲ್ಯೋಪೈಕೈಟ್‌ ಎಂಬುದನ್ನು ಪತ್ತೆ 
ಹೆಚ್ಚ ಲಾಯಿತು, ಡ್ರಿಲ್ಲಿಂಗ್‌ ಕಾರ್ಯಾಚರಣೆಯಿಂದ ಪಡೆದ ಮಾದರಿ ಈ ಅಂಶ 
ವನ್ನು ದೃಢಪಡಿಸಿತು. 

ಮಣ್ಣು: ಭೂರಾಸಾಯನಿಕ ಮಣ್ಣಿನ ಪರಿಶೋಧನೆ ಪ್ರಸ್ತುತದಲ್ಲಿ ಹೆಚ್ಚು 
ಬಳಕೆಯಲ್ಲಿರುವ ಸರ್ವೆ ಕಾರ್ಯ. ಇದಕ್ಕೆ ಸುಸ್ಪಷ್ಟ ಕಾರಣವೂ ಇಲ್ಲದಿಲ್ಲ. ಮಣ್ಣಿನ 
ಸರ್ವೆಯಿಂದೆ ಮಣ್ಣಿನ ಆಸಂಗತವಲಯವನ್ನು ನಿರ್ಧರಿಸಬಹುದು ; ಮತ್ತೊಂದು 
ಕಾರಣವೆಂದಕೆ ಮಣ್ಣಿ ನ ಅಸಂಗತ ಗುಣವನ್ನು ಅಧ್ಯಯನಗಳು ಈಗಾಗಲೇ ಸ್ಪಷ್ಟವಾಗಿ 
ಗುರ್ತಿಸಿವೆ. ಹೊಸ ಜಾಗದಲ್ಲಿ ಮಣ್ಣಿ ನ ಸಮಿನಾ್ಸೆಯನ್ನು ನಿರ್ದೇಶಿತ ರೀತಿಯಲ್ಲಿ 


ನಾಯುಂಚಿತ್ರಗಳು ೮೧ 


ಸುವ ವಿದ್ಯಮಾನಗಳನ್ನು (Camouflage) ಸತ್ತೆ ಹಚ್ಚವುದಕ್ಕಾಗಿ ಮಿಥ್ಯಾವರ್ಣ 
ಚಿತ್ರಗಳನ್ನು ಅಭಿವೃದ್ಧಿ ಸಡಿಸಲಾಯಿತು. 

ವಿಥ್ಯಾವರ್ಣ ಪಟಿಲಗಳು ಕೂಡ ವರ್ಣಮಾಲೆಯ ಬೇಕೆ ಬೇರೆ ಭಾಗ 
ಗಳಿಗೆ ಪ್ರತಿಕ್ರಿಯೆಗಳನ್ನು ಹೊಂದಿರುವ ಮೂರು ಪದರಗಳನ್ನು ಹೊಂದಿರುತ್ತವೆ. 
ಈ ಪದರಗಳ ಗ್ರಾಹ್ಯವ್ಕಾ ಸ್ತಿಯನ್ನು 0.3 ಮೈ ಕ್ರಾನ್‌ಥಿಂದ 0.9 ಮೈಕ್ರಾನ್‌ 
ವರೆಗೆ ರಾಸಾಯನಿಕ ಬದಲಾವಣೆಗಳಿಂದ ವಿಸ್ತರಿಸಿ ಮೊದಲಿನ ನೀಲಿ, ಹಸುರು 
ಮತ್ತು ಕೆಂಪು ಬಣ್ಣಗಳಿಗೆ ಬದಲಾಗಿ ಕ್ರಮವಾಗಿ ಹಸುರು, ಕೆಂಪು ಮತ್ತು 
ಅತಿರಕ್ತ ವರ್ಣ (1818೩/00)ಗಳಿಗೆ ಪ್ರತಿಕ್ರಿಯೆ ಹೊಂದಿರುವಂತೆ ಮಾರ್ಪಾಡಿಸ 
ಲಾಗುತ್ತದೆ. ಇದರಿಂದ ಸಿದ್ಧ ಪಡಿಸಿದ ಚಿತ್ರಗಳಲ್ಲಿ ಹಸುರು ಪದಾರ್ಥಗಳು 
ನೀಲಿಯಾಗಿಯೂ, ಕೆಂಪು ಪದಾರ್ಥಗಳು ಹಸುರಾಗಿಯೂ, ಅತಿ ಊದಾ ಮತ್ತು 
ಅತಿರಕ್ತ ವರ್ಣಗಳನ್ನು ಪ್ರತಿಬಿಂಬಿಸುವ ಪದಾರ್ಥಗಳು ಕೆಂಪಾಗಿಯೂ ಕಂಡು 
ಬರುತ್ತವೆ. ಆದುದರಿಂದ ಇಂಥಾ ಚಿತ್ರಗಳಿಗೆ ಮಿಥ್ಯಾವರ್ಣ ಚಿತ್ರ (alse color 
pictures) ಗಳೆಂದು ಹೆಸರು. 

ನಿಥ್ಯಾವರ್ಣ ಪಟಲವನ್ನು ಮೊದಲು ಪ್ರತಿಚ್ಛಾಯೆಯನ್ನಾಗಿಯೂ 
ಅನಂತರ ಇದನ್ನು ನಿಶೇಷ ನಿಧಾನಗಳಿಂದ ಪರಿಷ್ಕರಿಸಿ ಅನುಚ್ಛಾಯಾ ಚಿತ್ರ 
ಗಳನ್ನು ಪಡೆಯುತ್ತಾರೆ. 








ಸೂಜೀವೆ 
ಕುಸಿಕು ಪದಾರ್ಥ ಗಳ 


ಅತಿ ನೇರಳೆ (._ ಬೆಳಕು. ಎ3 ಅತಿರಕ್ತೆಪರ್ಣ 
ಚಿತ್ರ. 11 ಹಸುರು ಪದಾರ್ಥಗಳ ಅತಿರಕ್ತ ವರ್ಣ ಪ್ರತಿಫಲನ 


ಸಾಮಾನ್ಯವಾಗಿ ಕಪ್ಪು ಬಿಳುಪು ಚಿತ್ರಗಳಲ್ಲಿ ಒಂದೇ ವಿಧವಾದ ಬೂದು 
ಬಣ್ಣ ದಲ್ಲಿ ಕಾಣಬರುವ ಬೇರೆ ಬೇರೆ ಬಣ್ಣದ ಕೆಲವು ಪದಾರ್ಥಗಳನ್ನು ಅತಿನೇರಳೆ, 
ಅತಿರಕ್ತ್ಕ ವರ್ಣ, ಅಥವಾ ನಿಂಥ್ಯಾವರ್ಣ ಚಿತ್ರಗಳಲ್ಲಿ ಸುಲಭವಾಗಿ ವಿಂಗಡಿಸ 
ಬಹುದು. ಉದಾಹರಣೆಗೆ ಜೀವಂತ ಸಸ್ಯವರ್ಗವು ತನ್ನಲ್ಲಿನ ಹರಿತ್ತಿನಿಂದಾಗಿ 
6 


೫೪ ವಿಜ್ಞಾ ನ ಕರ್ಣಾಟಕ 


ಪ್ರದೇಶದ ಸಮೀಕ್ಷೆಯನ್ನು ಅವಲೋಕನದಿಂದ ಮಾಡಲಾಗುತ್ತದೆ. ಖನಿಜ ನಿಕ್ಷೇಪ 

ಗಳೊಡನೆ ಆನೇಕ ವೇಳೆ beh RT ವಿಕಿರಣವಲಯ (ಔ1ಂs)ಗಳು ಕಂಡು 

ಬರುತ್ತವೆ, ಇವುಗಳನ್ನು ಅನ್ವೇಷಿಸಿ ಆಮೂಲಕಗಳು ಇರಬಹುದಾದ ಖನಿಜ ನಿಕ್ಷೇಪ 
ವನ್ನು ಪತ್ತೆ ಹಚ್ಚಲು ಸಮಾಕ್ಸೆಯನು ಮಾಡಲಾಗುತ್ತದೆ. 

ಈ ವಿಧಾನದ ಪರಿಣಾಮಕಾರಿ ಬಳಕೆಗೆ ಸ್ಥಳೀಯ ಶಿಲೆಗಳ ಬಗ್ಗೆ ಸ್ಪಷ್ಟ ಅರಿವು 
ಇರಬೇಕಾದ್ದು ಅವಶ್ಯಕ... ಇದಲ್ಲದೆ. ಶೋಧಿಸುವ ಪ್ರತಿ ಶಿಲಾಪ್ರಭೇದದ 
ಭೂರಾಸಾಯನಿಕ ನಕ್ಷೆ ತಯಾರು ಮಾಡಿಕೊಳ್ಳ ಬೇಕಾಗುತ್ತದೆ. , ಅನೇಕ ಸಂದರ್ಭ 
ಗಳಲ್ಲಿ ಸ್ಥಳೀಯ ಮಣ್ಣಿ ಗಿಂತ ಶಿಲೆಗಳ ಭಹಕ ಹೆಚ್ಚು ಪ್ಪಾ ಪ್ರಾಧಾನ್ಯತೆ ನೀಡಬೇಕಾಗು 

ತ್ತದೆ. “ಎಕೆಂದರೆ ಶಿಲಾ ಶಿಥಿಲೀಕರಣದಿಂದಾಗಿ ಕೊಚ್ಚಿ ಹೋದ ಮೂಲಧಾತುಗಳು 
ಮೂಲ ಪ್ರಮಾಣದಲ್ಲಿರಜೆ ಅಸಹಜ ಫಲಿತಾಂಶವನ್ನು “ನೀಡಲು, ಸಾಧ್ಯ. ಆಸ್ಟ್ರೇಲಿ 
if ಭೂವಿಜ್ಞಾ ನ ಸರ್ವೆ ಈ ವಿಧಾನವನ್ನು ಯಶಸ್ವಿಯಾಗಿ ಕೈಗೊಂಡಿದೆ. ರೋಹಿತ 

ವಾಪಕ ಸರೀಕ್ಷೆಯಿಂದ ಹೀಗೆ ಸಂಗ್ರಹಿಸಿದ ಮಾದರಿಯಲ್ಲಿ ಕಾವ್ಯಕೆ ಸತು, ಸೀಸ 
4. ಅನ್ವೇಹಿಸಲಾಗಿದೆ. 

ೃಂಟೇರಿಯೊ ಪ್ರದೇಶದಲ್ಲಿ ಮೂಲಜನಿತ ವಿಕಿರಣವಲಯಗಳ ಅಧ್ಯಯನದಿಂದ 
ನೈಸರ್ಗಿಕ ಬೆಳ್ಳಿ ಯ ಶಿರಗಳನ್ನು ಗುರ್ಶಿಸಿರುವುದು ತಿಳಿದು ಬಂದಿದೆ. 

ಶೇಷ SRE ಭೂ ರಾಸಾಯನಿಕ ವಿಧಾನ: ಮಣ್ಣು, ಹಿಮನದಿಯಿಂಡ 
ಸಂಗ್ರಹಗೊಂಡ ಜಿಗುಟು ಜೇಡು (11) ಶಿಥಿಲಗೊಂಡ ಇತರ ಶೇಷ ನಕ್ಷೆ, ೇಪಗಳನ್ನು 
ಸಂಗ್ರಹಿಸಿ ಖನಿಜಾನ್ಹೇಸಣೆಯನ್ನು ಮಾಡಬಹುದು, 

ಇತರೆ ವಿಧಾನಗಳಿಗಿಂತ ಈ ವಿಧಾನದಲ್ಲಿ ಹೆಚ್ಚಿನ ವೈಶಿಷ್ಟ ಕಿನಿದೆ. ಪ್ರಪಂಚದ 
ಯಾವುಡೇ ಅನಿರ್ದಿಷ್ಟ ಹವಾಮಾನದಲ್ಲೂ ಈ ವಿಧಾನವನ್ನು ಯಶಸ್ವಿಯಾಗಿ 
ಅಳವಡಿಸಿಕೊಳ್ಳಲು ಸಾಧ್ಯ. ಬಹುಶೇಕವೇಳೆ ಮಾದರಿ ಸಂಗ್ರಹಕ್ಕೆ-ಮಣ್ಣಿನ "ಬಿ? 
ನಲಯ ಹೆಚ್ಚು ಪ್ರಶಸ್ತನೆಂದು ಕಂಡುಬಂದಿಜೆ. ತಳಗಲ್ಲನ್ನು ಸಾಗಣೆಗೊಂಡ 
ವಸ್ತುಗಳೋ ಇಲ್ಲವೇ ಹಿಮನದಿಯಿಂದ ಹೊತ್ತೊಯ್ದ ವಸ್ತುಗಳೊ ಮುಚ್ಚಿ 
ಕೊಂಡಿರಲು ಸಾಧ್ಯ. ಇಂತಹ ಸನ್ನಿವೇಶಗಳಲ್ಲಿ ಯಂತ್ರದಿಂದ ಕೊರೆದು ತಳಗಲ್ಲಿನ 
ಮಾದರಿ ಸಂಗ್ರಹಿಸಿ ಸಮಾಕ್ಸೆಯನ್ನು ಮುಂದುವರಿಸಬಹುದು. ಮಣ್ಣಿನ ತೇವಪೂರಿತ 
ವಲಯ ಹೆಚ್ಚಾಗಿದ್ದಷ್ಟು ಈ ವಿಧಾನವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. 
ಏಕೆಂದರೆ ಈ ವಲಯ ಲೋಹಗಳ ಪುಷ್ಮೀಕರಣಕ್ಕೆ ಎಡೆಗೊಡುವ ಅನೇಕ ಜೈವ 
ರಾಸಾಯನಿಕ ಹಾಗೂ ಭೂರಾಸಾಯಫಥಿಕ ಕ್ರಿಯೆಗಳನ್ನು ಪ್ರಕಿನಿಧಿಸಬಲ್ಲುದು. 

Kobi ವಿಧಾನ : ಈ ವಿಧಾನದ ಖನಿಜಾನ್ವೇಷಣೆಯಲ್ಲಿ ನೈಸರ್ಗಿಕ 
ಜಲ ಅವುಗಳ ಪ್ರ ಪನ, ತೊರೆಯಿಂದಾದ ಸಂಚಯನಗಳನ್ನು ವಿಶ್ಲೇಷಿಸಲಾಗುತ್ತ ಜಿ. 

ನದಿ ಗ ನೀರಿನ ಮಾದರಿಗಿಂತ ಹೆಚ್ಚು ತಯ ರಕ್ಷವೆಂಬ ಅಂಶ 
ಬೆಳಕಿಗೆ ಬಂದಿದೆ. ಏಕೆಂದರೆ ಸತುವನ್ನು ಳಿದು ಇತರ ಲೋಹಗಳನ್ನು ಜಲನಿಶ್ಲೆ (ಷಣೆ 


ವಾಯುಚಿತ್ರಗಳಂ ಲಿ 


(Chlorophyll) ರೋಗಪೀಡಿತ ಸಸ್ಯಗಳು ಮತ್ತು ಇತರ ನಿರ್ಜೀವ ಹಸುರು 
ಪದಾರ್ಥಗಳಿಗಿಂತ ಹೆಚ್ಚು ಅತಿರಕ್ತವರ್ಣವನ್ನು ಪ್ರತಿಫಲಿಸುತ್ತದೆ (ಚಿತ್ರ 11). . 
ಆದಕಾರಣ ಜೀವಂತ ಅಕೋಗ್ಯವಾದ (healthy) ಸಸ್ಯಗಳು ಕೆಂಪಾಗಿ ಕಂಡು 
ಬರುತ್ತವೆ. ರೋಗಪೀಡಿತ ಸಸ್ಯಗಳು ಹಾಗೂ ನಿರ್ಜೀವ ಹೆಸುರು ಪದಾರ್ಥ 
ಗಳು ಹೆಸರು ಅಥವಾ ನೀಲಿ ಬಣ್ಣಗಳಲ್ಲಿ ಕಾಣಬರುತ್ತವೆ. 

ಮೂಲತಃ ಈ ಪಟಲವನ್ನು ಮಿಲಿಟರಿ ಖಾತೆಯಲ್ಲಿ ಮೇಲೆ ತಿಳಿಸಿದಂತೆ 
ಶಸ್ತ್ರೋಪಕರಣಗಳನ್ನು ಮರೆಯಲ್ಲಿ Ri ಉಪಯೋಗಿಸುವ ನಕಲಿ 
ಹಸುರು ಪದಾರ್ಥಗಳನ್ನು ಜೀವಂತ ಹೆಸುರು ಸಸ್ಯವರ್ಗದಿಂದ ಬೇರ್ಪಡಿಸಿ ಪತ್ತೆ 
ಹಚ್ಚ ಲು ಉಪಯೋಗಿಸಲಾಗುತ್ತಿ ತ್ತು. ಇತ್ತಿ pe ಇದನ್ನು `ಇತರ ಅನೇಕ 
ಕ್ಷೇತ ಗಳಲ್ಲಿ ಮುಖ್ಯವಾಗಿ ವ್ಯವಸಾಯ್ಕ 'ಅರಣ್ಯಖಾತೆಗಳಲ್ಲಿ ಸಸ್ಯಗಳ ವರ್ಗೀ 
ಕರಣ, ಬೆಳೆಗಳ ಉತ್ಪನ್ನ ಹಾಗೂ ಕೋಗರುಜಿನಗಳ ಅಧ್ಯಯನಕ್ಕಾಗಿ ಹೆಚ್ಚು 
ಹೆಚ್ಚಾ ಗಿ ಬಳಸಲಾಗುತ್ತಿದೆ. 

“ವಿಥೋದ್ಹೆ ಶಶ ಚಿತ್ರೀಕರಣಕ್ಕೆ ತಜ್ಞರು ಕೆಲವು ನಮೂನೆ ಚಿತ್ರ ಪಟಲ 
ಮತ್ತು ಚಿತ್ರ ಪ್ರ ಕ್ರಮಾಣಗಳನ್ನು ತರಕ ಕೆ. ಅವುಗಳಲ್ಲಿ ಕೆಲವನ್ನು 
ಕೆಳಗೆ ಪಟ್ಟಿಮಾಡಿ ತೋರಿಸಲಾಗಿದೆ (ಪಟ್ಟ 3). 


ಸೋಸಣೆಗಳು (Filters) 
ಸಿದ್ಧಪಡಿಸಿದ ಚಿತ್ರಗಳಲ್ಲಿನ ಪ್ರತಿಬಿಂಬಗಳ ಛಾಯೆಂ (1086) - ಯನ್ನು 
ಪರಿಣಾಮಕಾರಿ ನಿರೂಪಣೆಗಾಗಿ ಚಿತ್ರೀಕರಣ ಸಮಯದಲ್ಲಿ ತಕ್ಕ ಸೋಸಣೆಗಳ 
ಬಳಕೆಯಿಂದ ನಿಯಂತ್ರಿಸಬಹುದು. ಅಲ್ಲದೆ ಅನೇಕವೇಳೆ ವಾತಾವರಣದ ಮಬ್ಬಿ 
(1೩20) ನಲ್ಲೂ ಸ ನಷ್ಟವಾದ ಚಿತ ್ರೈಗಳನ್ಲಿ ಪಡೆಯಲು ಸೋಸಣೆಗಳನ್ನು ಯಜ 
ಯೋಗಿಸ ಜೀಕಾಗುತ್ತ ದೆ. ಪ್ರಕ್ಕ ತೆ ಗಾಜಿನಿಂದ ಅಥವಾ. ಒಣಗಿದ ಜಿಲಾಟನ್‌ 
ಪೊರೆಯಿಂಂದ ತಯಾರಿಸಿದ ಅನೇಕ ವಿಧವಾದ ಸೋಸಣೆಗಳು ದೊಕಿಯಂತ್ತಿವೆ.' 
ಸಾಮಾನ್ಯವಾಗಿ ಇವುಗಳನ್ನು ಬೆಳಕಿನ ಬೇರೆ ಬೇರೆ ಘಟಕಗಳನ್ನು ಅಥವಾ 
ಆರಿಸಿದ ಘಟಕವನ್ನು ಮಾತ್ರ ಗ್ರಾ ಹಕದೊಳಗಿನ ಚಿತ್ರಸಟಿಲದ ಮೇಲೆ ವಂಸೂರದ 
ಮೂಲಕ ಬೀಳುವಂತೆ ಮಾಡಲು ಉಪಯೋಗಿಸಲಾಗುತ್ತಿದೆ. ಇದರಿಂದ ಕೆಲವು 
ಪದಾರ್ಥಗಳನ್ನು ಅವುಗಳ ಪ್ರತಿಫಲನ ಸಾಮರ್ಥ್ಯದ ಆಧಾರದ ಮೇಲೆ ಗುರುತಿ 
ಸಲು ಸಾಧ್ಯವಾಗುತ್ತ ಜೆ; ಎರ ವಿಭಿನ್ನ ಪದಾರ್ಥಗಳು ಒಂದೇ ಬಣ್ಣ ಅಥವಾ 
ಛಾಯೆಯನ್ನು ಪ್ರತಿಫಲಿಸಬಹುದಂ. . ಆದರೆ ಅವು ಸಮಾಪ ಅತಿರಕ್ತವರ್ಣ 
ಭಾಗದಲ್ಲಿ ಬೇರೆ ಬೇರೆ ಬಣ್ಣ ಅಥವಾ ಛಾಯೆಯಲ್ಲಿ ಕಾಣಬರಬಹುದಂ, ಆದುದ 
ರಿಂದ ಬಿಳಿಯ ಬೆಳಕನ್ನು ಸಂಪೂರ್ಣವಾಗಿ ತಕ್ಕ ಸೋಸಣೆಗಳಿಂದ ತಡೆಗಟ್ಟಿ 
ಕೇವಲ ಪ್ರತಿಫಲಿತ ಅತಿರಕ್ತವರ್ಣ ಬೆಳಕನ್ನು ಮಾತ್ರ ಅತಿರಕ್ತವರ್ಣ ಸಟಲದ 


೫೨ ವಿಜ್ಞಾನ ಕರ್ಣಾಟಕ 


ಭೂ ಭೌತ ಖನಿಜಾನ್ವೇಷಣೆಯ ವಿವಿಧ ವಿಧಾನಗಳು ಹಿಂಡೆ ಭೂಮಿಯ 
ವಿವಿಧ ಗುಣ್ಮ ರಚನೆಗಳನ್ನು : ತಾತ್ವಿಕವಾಗಿ ಅಧ್ಯಯನಮಾಡಲು: ಉಪಯೋಗ 
ಹೊಂದಿದ್ದವು. ಗುರುತ್ವಾಕರ್ಷಣೆ ನಿಯಮದ ಪ್ರತಿಪಾದನೆಗೆಂದು ಸೃಷ್ಟಿಯಾದ 
ಲೋಲಕ ಎರಡು ವಸ್ತುಗಳ ನಡುವಣ ಗುರುತ್ತವನ್ನು ಅಳೆಯಲು ದಶಕಗಳಿಂದಲೂ 
ಬಳಕೆಗೆ ಬಂದಿರುವುದನ್ನು ಕಾಣಬಹುದು. ಇದೇ ತತ್ವವನ್ನಾಧರಿಸಿ ಗುರುತ್ವಾಕರ್ಷಣ 
ಖನಿಜಾನ್ವೇಷಣೆ ಅಭಿವೃದ್ದಿ ಗೊಂಡಿತು. ಭೂಕಂಪನ ಅಲೆಗಳ ವಕ್ರೀಭವನ ಈ 
ಶತಮಾನದ ಪೂರ್ವಾರ್ಧದಲ್ಲಿ ತಜ್ಞ ರ ಗಮನ ಸೆಳೆದದ್ದು , ಇವುಗಳಿಂದ ಭೂಪದರದ 
ವಿವಿಧ ರಚನೆಗಳ ಬಗ್ಗೆ ಸ್ಪಷ್ಟ ಕಲ್ಪನೆ ಪಡೆಯಲು ಸಾಧ್ಯವಾದ ಮೇಲೆ ಇದೇ 
ಸಿದ್ಧಾಂತದ ಮೇಲೆ ಅಭಿವೃದ್ಧಿಗೊಂಡ ಕಂಪನ ಖನಿಜಾನ್ವೇಷಣಾ ನಿಧಾನ, ತೈಲ 
ನಿಕ್ಷೇಪಗಳನ್ನು ಪತ್ತೆ ಹಚ್ಚಲು - ಸಹಕಾರಿಯಾಗಿ ಅತ್ಯುಪಯುಕ್ತ ವಿಧಾನವೆಂದು 
ಹೆಸರಾಯಿತು. ಕಾಂತ ಖನಿಜಾನ್ವೇಷಣೆಯೂ ಸಹ ಈ ಮಾತಿಗೆ ಹೊರತಾಗಿಲ್ಲ. 

ಆರ್ಥಿಕ ಖನಿಜ ನಿಕ್ಷೇಪ ಹಾಗೂ ಸಂಘಟಿತ ಹೈಡ್ರೊಕಾರ್ಬನ್‌ ನಿಕ್ಷೇಪಗಳನ್ನು 
ಭೂರಾಸಾಯನಿಕ ಹಾಗೂ ಜೈವಿಕ ತತ್ವಗಳನ್ನಾಥರಿಸಿ ಅನ್ವೇಷಿಸುವ ವಿಧಾನವನ್ನು 
ಸ್ಥೂಲವಾಗಿ ಭೂರಾಸಾಯನಿಕ ವಿಧಾನವೆನ್ನಬಹುದು. ಈ ವಿಧಾನದ ಖನಿಜಾನ್ವೇಷಣೆ 
ಇತರ ವಿಧಾನಗಳೊಂದಿಗೆ ತಾಳೆಹಾಕಿ ನೋಡಿದಾಗ ಜಟಿಲವಲ್ಲದ ನೇರ ವಿಧಾನವೆಂದು 
ವ್ಯಕ್ತವಾಗುತ್ತದೆ. ಭೂವೈಜ್ಞಾನಿಕ ಹಾಗೂ ಭೂಭೌತವಿಧಾನಗಳೊಂದಿಗೆ ಅಳವಡಿಸಿ 
ಕೊಂಡಾಗ ಇದು ಅತ್ಯಂತ ಯಶಸ್ವೀ ಖನಿಜಾನ್ವೇಷಣಾ ವಿಧಾನವಾಗಿ ಪರಿಣಮಿ 
ಸುತ್ತೆದೆ. | 

ಭೂರಾಸಾಯನಿಕ ವಿಧಾನವನ್ನು ಖನಿಜಾನ್ವೇಷಣೆಗೆ ತೊಡಗಿಸಿದ ರಾಷ್ಟ್ರಗಳಲ್ಲಿ 
ಸೋವಿಯತ್‌ ರಷ್ಯ, ಸ್ಯಾ $೦ಡಿನೇವಿಯ, ಕೆನಡಗಳ ಹೆಸರು ಮೊದಲು ಕೇಳಿಬರುತ್ತದೆ. 
ಭಾರತದಲ್ಲಿ ಖನಿಜ ಶೋಧನಾ ಚಟುವಟಿಕೆಯ ತೀವ್ರಗತಿಯ ಸಾಧನೆಯನ್ನು 
ಸಂಚವಾರ್ಷಿಕ ಯೋಜನೆಗಳು ರೂಪುಗೊಂಡನಂತರ ಕಾಣಬಹುದು, ಇದರ ನಂತರ 
ತ್ವರಿತಗತಿಯ ಅನ್ವೇಷಣಾ ವಿಧಾನಗಳು ಬಳಕೆಗೆ ಬಂದವು. ಅಂತೆಯೇ ಹಳೆಯ 
ಕೆಲವು ವಿಧಾನಗಳು ಮಾರ್ಸಾಟುಗೊಂಡವು. ಇಂದು ರಾಸಾಯನಿಕ ಖನಿಜಾನ್ವೇಷಣೆ 
ಹೆಚ್ಚು ಬಳಕೆಯಲ್ಲಿದೆ. 

1953ರಲ್ಲಿ ಭೂರಾಸಾಯನಿಕ ಖನಿಜಾನ್ವೇಷಣೆಯನ್ನು ಪ್ರಾಯೋಗಿಕ ಮಟ್ಟದಲ್ಲಿ 
ಭಾರತದಲ್ಲಿ ಕೈಗೊಳ್ಳ ಲಾಯಿತು. ರಾಜಾಸ್ಥಾನದ ಜಾವರ್‌ ಗಣಿಯಲ್ಲಿ ಸೀಸ ಹಾಗೂ 
ಸತು ನಿಕ್ಷೇಪಗಳ ವ್ಯಾಪ್ತಿಯನ್ನು ಅರಿಯಲು ಸ್ಟ್ರಾಟಿಸರ್‌ ಈ ವಿಧಾನವನ್ನು ಪ್ರಥಮ 
ಬಾರಿಗೆ ಅಳವಡಿಸಿದ. ಇದರ ನಂತರ ಈ ವಿಧಾನವನ್ನುಡರ್ಬಿಯಾ, ಖೇಶ್ರಿ ತಾಮ್ರ 
ಜಾಡು, ಕೋಲಾರ ಚಿನ್ನದ ಗಣಿಪ್ರಡೇಶ, ಸಿಂಗ್‌ಭೂಮ್‌ ತಾಮ್ರಜಾಡುಗಳಿಗೂ 
ವಿಸ್ತರಿಸಲಾಯಿತು.  ಸಿಂಗ್‌ಭೂವರ್‌ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಭೂರಾಸಾಯಥಿಕ 
ಖನಿಜಾನ್ವೇಸಣೆಯನ್ನು ಮಾಡಲಾಗಿದೆ. ಇಂದು ಭಾರತೀಯ ಭೂಸರ್ವೆೇಕ್ಷಣ ಇಲಾಖೆ 























ಸಟ ಆ 
ಕೌ sk: 
i 
ಗ 
ತ 
ಎ ತ್ತ 
ಬ್ರ 
ಹ 
4 
ಟು; ಗ 





ಚಿತ್ರ 6. ಅಂತರ ಮಾಪಕದ ಮೇಲ್ನೋಟ 


[ಜೈಸ್‌ ಟೊಪೋಗ್ರಾಫ್‌ರಪರ ಕೃಪೆ] 


೫೦ ನಿಜಾನ ಕರ್ಣಾಟಕ 
೧ 


with the publication of his "" Prani Shastra” in 1894. * * *']( 
is to be hoped that this work may prove as acceptable as 
predecessors in the series.” 


ಮೇಲಿನ ಮೂರು ಪುಸ್ತಕಗಳ ಹೆಸ್ತಸ್ರ್ರತಿಗಳನ್ನು ಪರಿಷ್ಕುರಿಸುವಲ್ಲಿಯೂ, 
ವಾಕ್ಯಬಂಧ ಮತ್ತು ಕನ್ನಡ ಪಾರಿಭಾಷಿಕಗಳನ್ನು ಸೂಚಿಸುವಲ್ಲಿಯೂ ತುಂಬ ಶ್ರಮ 
ಮತ್ತು ಆಸಕ್ತಿವಹಿಸಿದ ಶ್ರೀ. ಎಲ್‌. ಜಯರಾವ್‌, ಬಿ. ಎ. ಇವರ ಉಪಕಾರವನ್ನು 
ಪ್ರತಿಯೊಂದು ಪುಸ್ತಕದಲ್ಲೂ ಕೃತಜ್ಞತೆಯಿಂದ ಸ್ಮರಿಸಲಾಗಿದೆ. | 

ಕನ್ನಡದಲ್ಲಿ ವಿಜ್ಞಾನ ಪುಸ್ತಕಗಳ ಪ್ರಾರಂಭದ ಪ್ರಕಟನೆಗಳ ಕುರಿತಾದ ಈ 
ಅನಲೋಕನವು ಕೇವಲ ಒಂದು ಹಕ್ಕಿನೋಟಿ ಮಾತ್ರ. 

ಒಟ್ಟಾರೆ, ಈ ಶತಮಾನದ ಮೊದಲ ದಶಕದೊಳಗಿನ ಕಾಲಾವಧಿಯಲ್ಲಿ ಗಣಿತ 
ಹಾಗು ವಿಜ್ಞಾನ ಪುಸ್ತಕಗಳನ್ನು ಪ್ರಕಟಿಸುವ ದಿಸೆಯಲ್ಲಿ ಮಂಗಳೂರಿನ ಬಾಸೆಲ್‌ 
ಮಿಶನ್‌ ಪ್ರೈಸ್‌, ಆಗಿನ ಮುಂಬಯಿ ಮತ್ತು ಮೆಸೂರು ವಿದ್ಯಾಖಾತೆಗಳು, ಮೈಸೂರಿನ 
ಗ್ರಾ ಜುಯೇಟ್ಸ್‌ ಟ್ರೇಡಿಂಗ್‌ ಅಸೋಸಿಯೇಶನ್‌ (ಜಿ.ಟ.ಎ.) ಮತ್ತು ಕೆಲವು ಮಂದಿ 
ನಿಜ್ಞಾನಾಸಕ್ತಿಯ ಮಹನೀಯರು ಮುಂಚೂಣಿಯಲ್ಲಿದ್ದು ಸುಭದ್ರವಾದ ತಳಹದಿಯ ' 
ಕೆಲಸ ಮಾಡಿರುವರೆಂಬುದು ಮರೆಯಲಾಗದ ವಿಚಾರ. 


ವಾಯುಚಿತ್ರಗಳು ೮೫ 





ಚಿತ್ರ. 12 &. ಹಾರಾಟದ ಯೋಚನೆ 


ಗಳ ಸಾಮಾನ್ಯ ತಪಶೀಲು (0007 6608115) ಗಳನ್ನು ಸರಿಹೊಂದಿಸಲು 
ಸಹಾಯಕವಾಗಿರುತ್ತದೆ. 

ಕರಾರುವಾಕ್ಕು ಚಿತ್ರಗಳು ನೆಲದ ಮೇಲಿನ ಗುರುತುಂ(8ronnd controls) 
ಗಳಿಗೆ ಸರಿಹೊಂದಂವಂತೆ ಮತ್ತು ಹಾರಾಟದ ಪಥವು ತಯಾರಿಸಜೇಕಾದ ನಕ್ಷೆಗಳ 
ಕೇಂದ್ರ ಬಿಂದುಗಳ ಮೂಲಕ ಹಾದುಹೋಗುವಂತೆ ಪೂರ್ವಪಶ್ಚಿಮ ಅಥವಾ 
ಉತ್ತರ ದಕ್ಷಿಣ ದಿಕ್ಕಿನ ಸಾಲುಗಳಲ್ಲಿ (ಣಗ) ಹಾರಾಟವನ್ನು ನಿಯೋಜಿಸಲಾಗು 

ವುದು, 

ಚಿತ್ರೀಕರಣದ ಕಾಲ 


ಮೋಡವಿಲ್ಲದೆ ಹೆಚ್ಚು ಬೆಳಕಿರಂವ ದಿನಗಳಲ್ಲಿ ಚಿತ್ರೀಕರಣವನ್ನು ಸಾಮಾನ್ಯ 
ವಾಗಿ ನಡೆಸಲಾಗುವುದು. ಆದರೆ ಚಿತ್ರೀಕರಣದ ಉದ್ದಿಶ್ಯ ಕ್ಕನುಗುಣವಾಗಿ 
ಆಯಾಪ್ರದೇಶದ ಹವಾಗುಣ ಮತ್ತು ಸ್ವರೂಪಗಳ ಗುಣಲಕ್ಷಣಗಳ ಆಧಾರದ 
ವೆೀಲೆ ವರ್ಷದ ಪ್ರತಿತಿಂಗಳಲ್ಲೂ ನಿರ್ದಿಷ್ಟವಾದ ಅನುಕೂಲಕರ ವಾತಾವರಣ 
ವಿರುವ ಚಿತ್ರೀಕರಣದಿನಗಳನ್ನು (photographic days) ನಿರ್ಧರಿಸಜೇಕಾಗು 
ತ್ತದೆ. ಸಾಮಾನ್ಯವಾಗಿ ಶೇಕಡ 10ಕ್ಕಿಂತ ಕಡಿವೆಂ ನೋಡಕನಿದಿರುವ ದಿನಕ್ಕೆ 


1 


೪೮ ನಿಜಾ ನ ಕರ್ಣಾಟಕ 
1ಬ 


ಪದ್ಯೆ ರೂಪವಾದ ನಿಧಿಗಳನ್ನೂ, ಅವುಗಳ ಅರ್ಥವಿನರಣೆಗಳನ್ನೂ ಉದಾಹರಣೆಗಳನ್ನೂ 
ಕ್ರೈಮವಾಗಿಯೂ, ಶುದ್ಧವಾಗಿಯೂ, ಸುಬೋಧವಾಗಿಯೂ ಸಾಂಗವಾಗಿಯೂ 
ಸಂಪೂರ್ಣವಾಗಿಯೂ ಈ ಕೆಳಗೆ ರುಜುಮಾಡಲ್ಪ ಟ್ವರತಕ್ಕುವರಿಂದ ವಿರಚಿಸಲ್ಪಟ್ಟು 
ಇದು ಗಣಿತಾರ್ಣವ ಎಂಬ ಹೆಸರನ್ನು ಹೊಂದಲ್ಪಟ್ಟತು'' 

ಇದು ಮೈಸೂರು ಶೀಮೆಯ ವಿದ್ಯಾಭ್ಯಾಸದ ಶೈರೆಕ್ಟರ್‌ ಹಜರತ್‌ ಬಿ. ಎಲ್‌. 
ರೈಸ್‌ ಸಾಹೇಬರವರಿಂದಲೂ, ಇನ್ನೂ ಇತರ ಗಣಿತ ವಿದ್ವಾಂಸರುಗಳಿಂದಲೂ ಪರಾಂ 
ಬರಿಸಲ್ಪಟ್ಟು, ಅತ್ಯಂತ ಪ್ರೌಢಗಣಿತವೆಂಬ ಬಿರುದಾಂಕಿತವನ್ನು ಪಡಿಯಲ್ಲಟ್ಟ ಮೇಲೆ 
ಮುದ್ರಿಸಲ್ಪಟ್ಟಿಜಿ ಎಂದು ಗ್ರಂಥಕರ್ತರು ಹೇಳಿರುವರಲ್ಲದೆ ಈ ಕೆಳಗಿನ ಕಂದಪದ್ಯದಿಂದ 
ಪುಸ್ತಕವನ್ನು ಸಮಾಸ್ತಗೊಳಿಸುತ್ತಾರೆ. 


ನವಗ್ರವ ಮುನಿ ಸೋಮಶಕಂ। ನವಕರಯೋಗಾಖ್ಯವತ್ಸರದ ಜ್ಕೇಸ್ಟದ 
ನವದ್ದಿಗುಣದ್ವೆಯಗೂಡಿದ | ದಿವಸದೊಳಿದು ಮುದ್ರೆಯಿಂದ ಪ್ರಕಟಿತವಾಯ್ತು ॥ 


. ಮುದ್ರಣ ಮತ್ತು ಪ್ರಕಾಶನದ ಇತರ ನಿವರಗಳು ನನಗೆ ದೊರೆತ ಪ್ರತಿಯಲ್ಲಿಲ್ಲ. 

3 ಭೂಮಿಯ ಅಳತೆ : (ಬಲು ಹಳೆಯ ಪುಸ್ತಕ. ಪ್ರಕಟನವರ್ಷ, ಮುದ್ರಣ 
ಮತ್ತು ಪ್ರಕಾಶನದ ಯಾವ ವಿವರಗಳೂ ಆ ಪ್ರಶಿಯಲ್ಲಿಲ್ಲ.) 68 ಪುಟಗಳ ವಿವರಣೆ 
ಯುಳ್ಳ ಪೈಮಾಯನಿ ಟಿಪ್ಪಣಿಗಳು, 24 ಪುಟಗಳು ಕೋಷ್ಟಕಗಳು ಮತ್ತು 14 
ಪುಟಗಳ ಕೈಬರೆಹದ ಅಕ್ಷರಗಳುಳ್ಳ ಹೊಲದ ಆಕೃತಿಗಳು--ಇದರಲ್ಲಿವೆ. 

ಸರಳಾರೋಗ್ಯಪಾಠ: (1907) ವಿದ್ಯಾಭ್ಯಾಸ ಇಲಾಖೆಯ ಪ್ರಕಟನೆ. 
A free Translation of "" Easy Lessons on Health” published by 
the Chrsitian Literature Society, Madras, for Kannada Primary 
Schools by C. Vasudevaiya, Manager, Office of Inspector 
General of Education. 46 ಪುಟಗಳ ಈ ಪುಸ್ತಕ ಮೈಸೂರಿನ ವೆಸ್ಲಿಯನ್‌ 
ಮಿಶ್ಶನ್‌ ಪ್ರೆಸ್ಸಿನಲ್ಲಿ ಮುದ್ರಿ ತವಾದುದು. 

5 ಪ್ರಾಣಿಶಾಸ್ತ್ರ : (ಜುಲೈ 1894) ಲೇಖಕರು: ಪೂರ್ಣ ರಾಘವೇಂದ್ರರಾವ್‌, 
ಮುದ್ರಣ; ಜಿ. ಔಟ. ಎ. ಪ್ರೆಸ್‌ ಮೈಸೂರು. ಪ್ರಕಾಶನ: 'ಗ್ರಾಜುಯೇಟ್ಸ್‌ - 
ಟ್ರೀಡಿಂಗ್‌ ಎಸೋಸಿಯೇಶನ್‌ ಮೈಸೂರು. (ಈ ಸಂಸ್ಥೆಯು ಹೊಸಗನ್ನಡದ 
ಸಾಹಿತ್ಯದ. ಮುನ್ನಡೆಗೆ ಹಾಗು ವಿಜ್ಞಾನ ಸಾಹಿತ್ಯ ಪ್ರಕಟನೆ ಮೊದಲಾದ ಕಾರ್ಯ 
ಗಳಿಗೆ ಮಾಡಿದ ಅಮೋಘ ಸೇವೆಯನ್ನು ಡಿ. ನಿ. ಜಿ.ಯವರು ತಮ್ಮ “ ಜ್ಞಾಪಕ 
ಚಿತ್ರಮಾಲೆ'' ಸಂಪುಟ 4 ಮತ್ತು 5ರಲ್ಲಿ ವಿಶದವಾಗಿ ಉಲ್ಲೇಖಿಸಿದ್ದಾರೆ). ಜನತೆ 
ಯಿಡೆಗೆ ವಿಜ್ಞಾನ ವಿಷಯಗಳನ್ನೊಯ್ಯುವ ನಿಟ್ಟಿನಲ್ಲಿ ಒಂದು ನಿಷ್ಕೃಷ್ಟ ಮತ್ತು 
ಕ್ರಮಬದ್ಧ ಯೋಜನೆಯಂತೆ ಆದ ಪ್ರಕಟಣೆಗಳ ಮಾಲಿಕೆಯಲ್ಲಿ ಇದು ಮೊದಲನೆಯದು. 
ದೊಡ್ಡ ಆಕಾರದ ಈ ಪುಸ್ತಕದಲ್ಲಿ 210--viii-4- Glossary (ಪಾರಿಭಾಷಿಕ ಪದ 


ವಾಯುಚಿತ್ರ ಬಗೆಗಳು 


ವಾಯುಚಿತ್ರಗಳು ೮೭ 


ಆಧುನಿಕ ವಾಯಂಚಿತ್ರ ಗಳನ್ನು ಈ ಕೆಳಗೆ ಕಂಡಂತೆ ವಿಂಗಡಿಸಬಹುದು. 
1. ನೇರ ಅಥವಾ ಲಂಬ ಚಿತ್ರಗಳು (Nadirs verticals or near 


೪೦₹೦೩1)-ಚಿತ್ರಗ್ರಾ ಹಕದ 











ಅಕ್ಷವನ್ನು ಭೂಮಿಯ ಸಮತಲಕ್ಕೆ ಲಂಬ 
ವಾಗಿಟ್ಟು ತೆಗೆದ ಚಿತ್ರಗಳು. ಈ ಚಿತ್ರಗಳಲ್ಲಿ 
ಭೂಭಾಗವು ಚಚ್ಚೌಕ ಅಥವಾ ಸಮ 
ಚತುಷ್ಕೋನಾಕೃತಿಯ ಆವರಣದಲ್ಲಿ ಗ್ರಹಿಸ 
ಲ್ಪಟ್ಟಿ ರುತ್ತದೆ. (ಚಿತ್ರ 138) ಮತ್ತು ಎಲ್ಲಾ 
ಸ್ವರೂಪಗಳೂ ಸಮನಾಗಿ ಗ್ರಹಿಸಲ್ಪಟ್ಟು ಪ್ರತಿ 
ನೇರಚಿತ್ರವೂ ಭೂಸ್ವರೂಪಗಳ ಒಂದು “ ಸಚಿತ್ರ 
ನಕ್ಷೆ ಯಂತೆ ಕಾಣುತ್ತದೆ. ಅಲ್ಲದೆ ಸಾಮಾನ್ಯ 
ವಾಗಿ ಸ್ವರೂಪಗಳ ಪ್ರಮಾಣವು ಏಕರೀತಿಯ 
ಲ್ಲಿರುತ್ತಜೆ. A 

2. ಹಿರಿ ಚಿತ್ರಗಳು (ಂblಃques)-ಚಿತ್ರ 
ಗ್ರಾಹಕದ ಅಕ್ಷವನ್ನು ಲಂಬಕ್ಕೆ ಓರೆಯಾಗಿರು 
ವಂತೆ ಮಾಡಿ ತೆಗೆದ ಚಿತ್ರಗಳು. ಇವುಗಳಲ್ಲಿ 
ಎರಡು ವಿಧ. (ಅ) ಉನ್ನತ ಓರೆಚಿತ್ರಗಳು 
(high ೦bliques)-.ಗ್ರಾಹೆಕದ ಅಕ್ಷವನ್ನು ಲಂಬ 
ದಿಂದ 70" ಅಂಶಗಳವರೆಗೆ ಓರೆಮಾಡಿ ತೆಗೆದ 
ಚಿತ್ರಗಳು. ಇವುಗಳ ಮೇಲಂಚಿನಲ್ಲಿ ಕ್ಷಿತಿಜ 
(horizon) ವು ಗ್ರಹಿಸಲ್ಪಟ್ಟಿರುತ್ತದೆ. (ಚಿತ್ರ 
130) (ಆ) ಅವನತ ಓರೆಚಿತ್ರಗಳಂ (Low 
00116065)-ಚಿತ್ರಗ್ರಾಹದ ಅಕ್ಷ ಲಂಬಕೈ 20 
ಅಂಶಗಳಷ್ಟು ಓರೆಮಾಡಿ ತೆಗೆದ ಚಿತ್ರಗಳು. 
ಇವುಗಳಲ್ಲಿ ಕ್ಷಿತಿಜವು ಗ್ರಹಿಸಲ್ಪಟ್ಟಿ ರಂವುದಿಲ್ಲ. 
(ಚಿತ್ರ 130. 


ಚಿತ್ರ. 13 ವಾಯುಚಿತ್ರ ಬಗೆಗಳು ಹಿ-ನೇರಚಿತ್ರ ಔ-ಉನ್ನತ ಓರೆಚಿತ್ರ €-ಅವನತ ಓರೆಚಿತ್ರ 


ಓರೆ ಚಿತ್ರಗಳಂ ನೋಡುವುದಕ್ಕೆ ಚದುರಾಕಾರವಾಗಿದ್ದರೂ ಭೂಭಾಗವು 
ವಿಷಮಭುಜ ಜೌಕೋನಾಕಾರವಾಗಿ (೯೩06201681) ಗ್ರಹಿಸಲ್ಪಟ್ಟಿರುತ್ತದೆ. 
ಇದರಿಂದ ಚಿತ್ರದಲ್ಲಿ ಕಾಣಬರುವ ಸ್ವರೂಪಗಳ ಪ್ರಮಾಣವು ಏಕರೀತಿಯಲ್ಲಿರುವು 
ದಿಲ್ಲ. ಏಕೆಂದರೆ ಚಿತ್ರಗ್ರಾಹಕ್ಕೆ ಸಮಿನಾಪದಲ್ಲಿರುವ ಸ್ವರೂಪಗಳು ಚಿತ್ರದ ಕೆಳ 


೪೬ ನಿಜಾನ ಕರ್ಣಾಟಕ 
ಇಂ 


ರಾಗಿದ್ದ ನೆಂಕಟಿರಂಗೋಕಟ್ಟಿ ಎಂಬವರಿಂದ ಇದು ಭಾಷಾಂತರಿಸಲ್ಪಟ್ಟುದು. ಮುದ್ರಣ ; 
ಮಂಗಳೂರು ಬಾಸೆಲ್‌ ಮಿಶನ್‌ ಛಾಪಾಖಾನೆ. ಪ್ರಕಾಶಕರು: ಮುಂಬಯಿ ಸೆಂಟ್ರಲ್‌ 
ಬುಕ್‌ಡಿಪೋ (107 ಪುಟಗಳ ಪುಸ್ತಕದ ಕ್ರಯ 8 ಆಣೆ). 

ಇದರಲ್ಲಿ ಉಪೋದ್ಭ್ರಾತ, ಭೂಮಿಯ ಆಕಾರವು, ಹಗಲುರಾತ್ರಿ ಗಳು, ಹವೆಯು 
ನೆಲದಮೇಲೆ ನೀರಿನ ಭ್ರುಮಣವು, ಸಮುದ್ರ, ಭೂಮಿಯ ಒಳಮೈಯ್ಕು ಸಮಾಶ್ತಿ... 
ಎಂಬ ಎಂಟು ಮುಖ್ಯ ವಿಭಾಗಗಳೂ, ಹಲವು: ಉಪವಿಭಾಗಗಳೂ ಇದ್ದು ಸರಳಶೈಲಿಯ 
ನಿರೂಸಣೆಯಿಜೆ. ಒಟ್ಟು 20 ಚಿತ್ರಗಳಿವೆ. ಪ್ರತಿಯೊಂದು ಪ್ಯಾರಾಕ್ಟೂ ಸಂಖ್ಯೆಯಿದ್ದು 
ಇಡೀ ಪುಸ್ತಕದಲ್ಲಿ ಒಟ್ಟು 268 ಪ್ಯಾರಾಗಳಿವೆ. 

3 ಅಂಕಗಣಿತ (೨ನೆ ಭಾಗ); (ತಿದ್ದಿ ಬೆಳೆಸಿದ ಎರಡನೆಯಾವೃತ್ತಿ 1907) . 
ಗ್ರಂಥಕರ್ತ: ವಿರೂಪಾಕ್ಷಪ್ಪಾ ಚಿನ್ನಪ್ಪ ಹೂಲ್ಲಿ ಪೆನ್ಶನರ್‌ ಸ್ಕೂಲ್‌ ಮಾಸ್ತರ, 
ಗರಗ, (ಪ್ರಕಾಶಕರೂ ಅವರೇ) ದೊಡ್ಡ ಆಕಾರದ 399 ಪುಟಗಳು ಜಿಲೆ ರೂ. 1-6-0. 
ಮುದ್ರಣ : ಕೊಡಿಯಾಲಬೈಲು ಪ್ರೈಸ್‌, ಮಂಗಳೂರು. ಗ್ರಂಥಕರ್ತರು ಪ್ರಸ್ತಾವನೆ 
ಯಲ್ಲಿ ಹೀಗೆ ಹೇಳಿದ್ದಾರೆ.ಈ `ಜಗಕ್ತಿ ನೊಳಗಿನ ಸುಧಾರಣೆಗಳು ಗಣಿತಶಾಸ್ತ್ರ ದ 
ಸಹಾಯದಿಂದಲೇ ಊರ್ಜಿಶಸ್ಥಿ ತಿಗೆ ಬಂದಿರುವವು. ಇಂಥಾ ಅತ್ಯಗತ್ಯವಾ ಇದ ವಿಷಯ 
ವನ್ನು ಕಲಿತುಕೊಳ್ಳುವುದು ಅನಶ್ಯವದೆ ; ಈ ವಿಷಯಕ್ಕೆ ಸಂಬಂಧಿಸಿದ ಈ ಗ್ರಂಥವನ್ನು 
ನನ್ನ ಸ್ವಂತ ಅನುಭವದಿಂದಲೂ, ಅರ್ವಾಚೀನ ಕಾಲದಲ್ಲಿ ಪ್ರ ಪ್ರಸಿದ್ಧರಾದ ಗೋಖಲೆ, 
ಲಿಮಯೆ, ಕಾನೀಟಕರ, ಶ್ರೀಖಂಡ, ಅಯ್ಯಾರ್ಸ, ಬುರ್ನಾಡ. ಕೋಲನಗ್ಸಿ- 
ಮುಂತಾದ ಪುಸ್ತಕಗಳ ಸಹಾಯದಿಂದ ರಚಿಸಿರುವೆವು? 

4 ಕ್ಷೇತ್ರಫಲ-ಘನಫಲ: (ಮೂರನೆಯ ಆವೃತ್ತಿ 1912) ಮೊದಲನೆಯ 
ಮುದ್ರ ಣ ಯಾವಾಗ ಎಂಬ ಉಲ್ಲೇಖವಿಲ್ಲ. ಓ. ಕುಕ್‌ದೊರೆಗಳ “Primer of 
Mensuration '' ಎಂಬ ಮೂಲ ಗ್ರಂಥದಿಂದ ಮುಂಬಯಿ ಸರಕಾರಿ ವಿದ್ಯಾಖಾತೆಯ 
ಕನ್ನಡ ಟ್ರಾನ್ಸ್‌ಲೇಟರರು ಭಾಷಾಂತರಿಸಿದ್ದು. ಮುದ್ರಣ ಮತ್ತು ಪ್ರಕಾಶನ- 
ಬಾಸೆಲ್‌ ಮಿಶನ್‌ ಪ್ರೆಸ್‌ ಮತ್ತು ಬಾಸೆಲ್‌ ಮಿಶನ್‌ ಬುಕ್‌ ಅಂಡ್‌ ಬ್ರಾಕ್ಸ್‌ 
ಡಿಪೊಸಿಟರಿ, ಮಂಗಳೂರು (ಕ್ರೌ ಸ ಆಕಾರದ 76 ಪುಟಗಳ ಪುಸ್ತಕದ ಬೆಲೆ 3 ಆಣೆ). 

ಆ ಸಣ್ಣ ಹುಡುಗರಿಗೆ ಭೂಮಾಪನದ ಲೆಕ್ಕಗಳನ್ನು ನಿತ್ಯವ್ಯವಹಾರದಲ್ಲಿ 
ಬರುವಂಥ ಸಾಧಾರಣ ತರದ ಛೆಕ್ಕುಗಳನ್ನೂ ಮಾಡಲಿಕ್ಕೆ ಬರುವಷ್ಟು ಗಣಿತದ ಅಭ್ಯಾಸ 
ವಾಗಬೇಕೆಂಬುಜೀ ಈ ಪುಸ್ತಕದ ಉದ್ದೇಶವಿರುತ್ತದೆ ಎಂದು ಮೊದಲಲ್ಲಿ ಹೇಳಿದೆ. 


ಮೈಸೂರು 
ಈ ವಿಭಾಗವೂ ಅಂದಿನ ಪ್ರಕಟಿನಾ ಕಾರ್ಯದಲ್ಲಿ ಹಿಂದೆ ಬೀಳಲಿಲ್ಲ. ಮೇಲೆ 
ಹೇಳಿದ ರೀತಿಯ ಹಲವಾರು ಪುಸ್ತಕಗಳು ಇಲ್ಲೂ ಪ್ರಕಟವಾದವು. 


೪೪ ವಿಜಾ ನ ಕರ್ಣಾಟಕ 
ಇ 


ಗೊಂಡಿದ್ದು. ಇದರ ಮುದ್ರಣ ಮತ್ತು ಚಿತ್ರಗಳು ಇತ್ತೀಚಿನವೇನೋ ಎನ್ನುವಷ್ಟು 
ಆಕರ್ಷಕವಾಗಿವೆ. 

“ ಸಸಿಗಳ ರಚನೆಯೂ ಜೀವನಕ್ರಮವೂ * ಎಂದು ಕರೆಯಲ್ಪ ಟ್ಟ ಉತ್ತರಾರ್ಥದ 
ಪೀಠಿಕೆಯಲ್ಲಿ ಈ ಕೆಳಗಿನ ವಾಕ್ಯ ಗಳಿವೆ. % ಸಸ್ಯಶಾಸ್ತ್ರ ವನ್ನು ಕಲಿತುಕೊಳ್ಳಿ ಲಸೇಕ್ಷಿಸು 
ವವರು ಅದರ ಸಂಬಂಧದಲ್ಲಿ ಮಟ್ಟ ಮೊದಲು ಕಲಿಯತಕ್ಕ ವಿಷಯಗಳೆಲ್ಲವೂ ಇದರಲ್ಲಿ 
ಅಡಕವಾಗಿದೆ. * * * ಇಂಗ್ಲಿಷ್‌ ಕೃ ಸ್ವ ತಿಯನ್ನು ಅಕ್ಷರಾರ್ಥ ಅನುಸರಿಸಿ ಈ ಭಾಷಾಂತರ 
ವನ್ನು ಮಾಡದೆ, ಆಯಾ ಯಿಕಗಳನ್ನು ಮತ್ತಷ್ಟು ಹೆಚಿ ಸ್ಲಿನ ದೃಷ್ಟಾ ಂತಗಳು ವ ಉದಾ 
ಹರಣೆಗಳನ್ನು ಕೊಟ್ಟು ಸ್ಪಷ್ಟ ತೈ ಪಡಿಸಿಯದೆ. * ೪ * ಸಂಸ್ಭ ಷೆ ನಾಮಗಳನ್ನು ಉಪಯೋಗಿ. 
ಸಿರುವಲ್ಲಿ ಅವುಗಳ "ಅರ್ಥಗಳನ್ನು ಅಲ್ಲಲ್ಲೇ ಕೆಳಗಡೆ ಕೊಟ್ಟಜಿ. ಈ ಶಾಸ್ತ್ರದಲ್ಲಿ 
ಪ್ರಯೋಗಿಸಿದ ಆಯಾ ಪದಗಳು ಯಾವ ಇಂಗ್ಲಿಷ್‌ ಸದಗಳೂಡನೆ ಏಕಾರ್ಥವುಳ್ಳು 
ವೆಂಬುದಕ್ಕೆ ಇದರ ಕೊನೆಯಲ್ಲಿ ಒಂದು ಶಬ್ದಕೋಶವೂ, . ಅದರ ಪಕ್ಕದಲ್ಲಿ ಕೆಲವು 
ಗಿಡಗಳಿಗೆ ದೇಶಭಾಷೆಗಳ ಹೆಸರುಗಳನ್ನು ಕೊಚ್ಚಿ ರುವುದೊಂದು ಪಟ್ಟಿಯೂ ಅಚ್ಚು 
ಹಾಕಲ್ಪಟ್ಟ ವೆ. 

ಇದರ ಶಬ ಕೋಶದಲ್ಲಿನ ಕೆಲವು ಪದಗಳು: ಅಡ ಸ ಳತೆ- Diameter, 
ಆರ್ದ್ಯಫಿ nh 1170003165, ನಿರ್ಗಂಧವಾಯು- Nitrogen. 

ಇದೇ ಮಾದರಿಯಲ್ಲಿ " ಪ್ರಾಣಿಶಾಸ್ತ್ರ” ಮತ್ತು "ಐನೂರು ಭಾರತೀಯ 
ಸಸ್ಯಗಳೂ ಅವುಗಳ ಔಷಥಧೋಸಯೋಗವೂ” ಎಂಬ ಪುಸ್ತಕಗಳೂ ಪ್ರಕಟವಾಗಿವೆ. 

4 ಕೃಷಿಶಾಸ್ತ್ರದ ಮೊದಲನೆಯ ಪುಸ್ತಕವು: (1898-ನಾಲ್ಕನೆಯ ಆವೃತ್ತಿ) 
ಗವರ್ನಮೆಂಟನವರ ಅಪ್ಪಣೆ ಮೇರೆ ದಕ್ಷಿಣ ಹಿಂದುಸ್ಸಾ ನದ ಶಾಲೆಗಳ ಉಪಯೋಗ 
ಕ್ಳಾಗಿ ಸಿ, ಬೆನ್ಸನ್‌ ಮತ್ತು ಸಿ. ಕೆ. ಸುಬ್ಬರಾವ್‌ ಇವರು ಇಂಗ್ಲಿಷಿನಲ್ಲಿ ರಚಿಸಿರುವ 
‘“A Fitst Book of Agriculture’ ಎಂಬ ಪುಸ್ತಕವನ್ನು ಕನ್ನಡದಲ್ಲಿ 
ಭಾಷಾಂತರಿಸಿದ್ದು. 

ಮದ್ರಾಸಿನ ಡೈಕಿಕ್ಟರ್‌ ಆಫ್‌ ಪಬ್ಲಿಕ್‌ ಇನ್ಸ್ಟ್ರಕ್ಷನ್‌ ಇವರಿಂದೆ ಅಧಿಕೃತ 
ವಾದುದು. ಮುದ್ರಣ: ಬಾಸೆಲ್‌ ಮಿಶನ್‌ ಪ್ರೆಸ್‌, ಮಂಗಳೂರು. ಪ್ರಕಾಶನ: 
ಬಾಸೆಲ್‌ ಮಿಶನ್‌ ಬುಕ್‌ ಮತ್ತು ಬ್ರಾಕ್ಟ್‌ಡಿಸೋಸಿಟರಿ, ಮಂಗಳೂರು. ಕ್ರೌ. 1/8ರ 
148 ಪುಟಗಳ ಈ ಪುಸ್ತಕದ 14 ಅಧ್ಯಾಯಗಳಲ್ಲಿ ವ್ಯವಸಾಯ, ಮಣ್ಣಿ ನ ಉತ್ಪತ್ತಿ, 
ವಿಧಗಳುು ಖುತುಧರ್ಮ, ನೆಲವನ್ನು ಹದಗೊಳಿಸುವಿಕೆ, ಕುಪ್ಪಿ, 'ತಂಸಾಗುವಳ್ಳಿ 
ಸಸಿಗಳ ಪೋಷಣೆ, ಗೊಬ್ಬರ, ನೀರು, ಬೀಜದಕಾಳು, ಬೀಳುಬಿಡುವುದು, ಸಾಮಾನ್ಯ 

ಪೈರುಗಳು, ಪಶುಸಂವರ್ಧನೆ-ಕೃ ಸಿ ಮತ್ತು ಪಶುಸಂಗೋಪನಗಳಿಗೆ ಸಂಬಂಧಿಸಿದ 
ಮೂಲ ವಿಷಯಗಳ ವಿವರಗಳನ್ನು ತಿಳಿಯಾದ ಭಾಷೆಯಲ್ಲಿ ಹೇಳಿದೆ. 

ಈ ಪ್ರಕಾಶಕರು ಪ್ರಕಟಿಸಿದ (1912) ಪಟ್ಟ ಯಂತೆ, « ಪದಾರ್ಥ ವಿಜ್ಞಾನ 
ಶಾಸ್ತ್ರ ಮ. ನಗಳು, ಪದಾರ್ಥ ವಿಜ್ಞಾ ನ್ಯ ಕೀಪಾಗಜಿತ, ಬೀಜಗಣಿತ ಮೂಲ 


ವಾಯುಚಿತ್ರಗಳು | ೮೯ 


ಪ್ರತಿ.ಇದು ಚಿತ್ರಸಮೂಹದ ವಿಸ್ತರಣಾ (enlargement) ಅಥವಾ ಸಂಕೋಚನಾ 

(7೮6೪೦೭೦7) ಪ್ರತಿಗಳಾಗಿರಬಹುದು. ಇದನ್ನು ಸಾಮಾನ್ಯವಾಗಿ ಕಛೇರಿ 

(0806) ಗಳಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ವಿಶ್ಲೇಷಣೆ ಮತ್ತು ನಿರೂಪಣೆ 

ಹಾಗೂ ನಕ್ಷೆ ತಯಾರಿಕಾ ಸೌಕರ್ಯಕ್ಕಾಗಿ 4 ಅಡಿ ಚದರದ ಒಂದು ಮರದ 

ಫಲಕ (18508160 ಶಂಕರ) ದ ಮೇಲೆ ಅಂಟಿಸಿ ಸಿದ್ಧ ಪಡಿಸುತ್ತಾರೆ. (ಚಿತ್ರ 14). 
ಸಂಯುಕ್ತ ಚಿತ ಗಳಲ್ಲಿ ಎರಡು ವಿಧ. 

(ಅ) ನಿಯಂತ್ರಿತ ಸಂಯುಕ್ತ ಚಿತ್ರ (controlled 1808810-ಮೂಲ 
ನೇರ ಚಿತ್ರಗಳ ದೋಷ, ವಿರೂಪ ಪ್ರಮಾಣ ವ್ಯತ್ಯಾಸ, ವಾಲಂವಿಕೆ ವಂಂಂತಾ 
ದವುಗಳನ್ನು ತಿದ್ದಿ ಭೂವಿಂಯ ಮೇಲಿನ ಮೋಜಿಣಿ (80೯೪67) ಗುರುತಂಗಳಿಗೆ 
ಹೊಂದಿಸಿದ ಒಂದರಿ ಒಕ್ಕೂಟ, 

(ಆ) ಅನಿಯಂತ್ರಿತ ಸಂಯುಕ್ತ ಚಿತ್ರ) (uncontrolled 8708810)- ಮೇಲೆ 
ತಿಳಿಸಿದ ಫಸ ತಿದ್ದದ ಸಂಯಂಂಕ್ತ ಚಿತ್ರ. 

5. ಚಿತ್ರಶ್ರೇಣಿ ಅಥವಾ ಚಿತ್ರಪಟ್ಟಿ (Photostrip)-ಶೇಕಡ ೫. 
ರಷ್ಟು ನೇರ ಮುಚ್ಚ ಣಿಯಿಂರುವ ನೇರ” ಚಿತೆ ಗಳ ಒಂದಂ ಸಾಲಿನ ಪುನಃಪ್ರ 
(ಚಿತ್ರ 15). 

6. ಅವಳಿ ಚಿತ್ರಗಳು (Overlapping or stereopair Or stereo- 


87೩೫)-ತೇಕಡ 60-65ರಷ್ಟು ನೇರ ಮುಚ್ಚಣೆಯಿರಂವ ನೇರ ಅಥವಾ ಓರೆ . 


ಚಿತ್ರಗಳ ಒಂದು ಜತೆ (ಚಿತ್ರ 16). ಈ ಚಿತ್ರಜೊತೆಯನನ್ನಿ ಘನರೂಪದರ್ಶಕ 





ಚಿತ್ರ. 15 ಚಿತ್ರಶ್ರೇಣಿ 


(51076೦50079) ದೆ ಕೆಳಗೆ ವೀಕ್ಷಿಸಿದಲ್ಲಿ ಗ್ರಹಿ ಸಲ್ಪ ಟ್ರ ರುವ ಸಮಸ್ತ ಸ್ವರೂಪಗಳೂ 
ಸ್ವಲ್ಪಮಟ್ಟಿಗೆ ಉತ್ಪ್ರೇಕ್ಷಿತ ತ್ರಿಗಾತ್ರ "8D ಚಾ ಘನರೂಪದಲ್ಲಿ ಯಥಾರ್ಥ 
ವಾಗಿ ಬಕಾ ಸ ಈ ದೃಶ್ಯ ಮಾಯಂಚಿತ್ರ ನೂನನ ಮಹತ್ವಪೂರ್ಣ 
` ಅಂಶ. 

7. ತ್ರಿವಳಿ ಚಿತ್ರಗಳು (506760(೯10101)--ತೇಕಡ 60-65ರಷ್ಟು ನೇರ 
ಮುಚ್ಚಣೆಯಿರುವ ಕು ಚಿತ್ರಗಳ ಒಂದಂ ತಂಡ. ಇವುಗಳಲ್ಲಿ ಮಧ್ಯ ಚಿತ್ರದಲ್ಲಿ 
ಗ್ರ ಹಿಸಿರುವ ಪ್ರದೇಶವನ್ನು ಎರಡು ಪಾರ್ಶ್ವಚಿತ್ರಗಳು ಒಟ್ಟಾರೆ ಗ್ರಹಿಸಿರುತ್ತ ವೆ. 


೪ 


೪೨ ವಿಜ್ಞಾ ನ ಕರ್ಜಾಟಕ 


ಆದರೆ ಸುಮಾರು ಒಂದು ಶತಮಾನಕಾಲ ಪೂರ್ವದಲ್ಲಿಯೇ ವಿಜ್ಞಾನ ಪ್ರ ನ ಪ್ರಸಾರ 
ಕಾರ್ಯದಲ್ಲಿ ಹೊಸಹಾದಿ ತುಳಿದ್ಕು ಆ ಬಗೆಯ ಪುಸ್ತಕ ರಚನೆಯಲ್ಲಿ ವು 
ಹಾಕಿಕೊಟ್ಟ ವರ ಶ್ರಮ ಸಾಹಸಗಳನ್ನು ಮರೆಯುವಂತಿಲ್ಲ. ಆಗಿನ ಮೊದಲ ಪ್ರ ಪ್ರಕಟನೆ 
ಗಳಲ್ಲಿ ಗಣಿತ ಮತ್ತು ಗ್ರಾಮ ಅಳತೆಗಳಿಗೆ ಸಂಬಂಧಿಸಿದವುಗಳೇ ಅಧಿಕ ; ಕೆಲವು 
ಅಂದಿನ ವಿದ್ಯಾಖಾತೆಯ ಪ್ರೋತ್ಸಾಹದಿಂದ ಪ್ರಕಟಗೊಂಡ ಅನುವಾದಗಳು, ಅವು 
ಬಹುಪಾಲು ಪಠ್ಯಪುಸ್ತಕಗಳ ಮಾದರಿಯವಿದ್ದ ವೆಂಬುದೂ ನಿಜ. : ಆದರೂ ಆಗ 
ಅಲ್ಲೊಂದು ತಿ ಂದು ವಿಜ್ಞಾನ ವಿಷಯಗಳ ಜನಪ್ರಿಯತೆಗೆಂದೇ ಪ್ರಕಟವಾದ 
ಪುಸ್ತಕಗಳೂ ಇದ್ದವು. ಅವುಗಳಲ್ಲಿ ಕೆಲವಂತೂ ನಿಷಯಮಂಡನೆ, ಮುದ್ರಣ, 
ಪಾರಿಭಾಷಿಕ ಪದನಿರ್ಮಾಣ ಮೊದಲಾದ ವಿಚಾರಗಳಲ್ಲಿ ಜಾ ವೈ ಶಿಷ್ಟ ವನ್ನು 
ತೋರುವಂತಿದ್ದವು. ಕನ್ನಡದ ಪ್ರಾರಂಭದ ನಿಜ್ಞಾ ನಗ ಗ್ರಂಥಗೆಂಬ ಕೀ 
ಅವುಗಳಿಗೊಂದು ಆ ಮಹತ್ವವೂ ಇದೆ. ಈ ಲೇಖನದಲ್ಲಿ ಮುಂಜೆ 1854- 
1912ರ ಸುಮಾರು 6 ದಶಕಗಳ ಅವಧಿಯೊಳಗೆ ಪ್ರಕಟಿವಾದ ಕೆಲವು ಗಣಿತ ಮತ್ತು 
ವಿಜ್ಞಾ ಸಿನ ಕೃ ತಿಗಳ ಕಿರುಪರಿಚಯವನ್ನು ಕೊಟ್ಟಿದೆ. ಇದರಿಂದ ಈ ಬಗೆಯ ಸಾಹಿತ್ಯ 
ನನಗ ಟಿ ನಡೆದುಬಂದ ದಾರಿಯನ್ನು ತಿಳಿಯಲಿಕ್ಳು, ಸಾಧಿಸಿದ ಪ್ರಗತಿಯನ್ನು 
ಅಳೆಯಲಿಕ್ಕು ಪ್ರಯೋಜನವಾಗಬಹುದು. ಈ ಕುರಿತಾದ ಲೇಖನ, ಪ್ರಬಂಧ ಮತ್ತು 
ಭಾಷಣಗಳಲ್ಲಿ ಈ ಪ್ರಾರಂಭದ ಪ್ರಯತ್ನಗಳ ಪ್ರಸ್ತಾಪ ಸಾಕಷ್ಟು ಬಾರದಿರುವುದೂ 
` ಈ ಲೇಖನಕ್ಕೆ 'ಮತ್ತೊಂದು ಇ 

ಈ ಅವಲೋಕನದಲ್ಲಿ ಕನ್ನಡನಾಡಿನ ಮೂರು ಮುಖ್ಯ ಕೇಂದ್ರ ಗಳಿಂದ ಪ್ರ ಕಟ್ಟಿ 
ವಾದ ಕೆಲವು ಪ್ರಾ ಪ್ರಾತಿನಿಧಿಕ ಕ ೈತಿಗಳನ್ನಷ್ಟೆ «ಆಯ್ದು ಕೊಂಡಿದೆ. ಪ್ರತಿಯೊಂದರ ಹೌರು, 

ಪ್ರಕಟನವರ್ಷ; ಲೇಖಕರ ಹೆಸರು, ಮುದ್ರಣ ಮತ್ತು ಪ್ರಕಾಶನಕಾರರು, ಪುಟಸಂಖ್ಯೆ, 
ಜೆಲೆ--ಇತ್ಯಾದಿ ವಿವರಗಳನ್ನೂ ಇತರ ಕಂಪ ವಿಶಿಷ್ಟ ತೆಗಳನ್ನೂ ನಿರೂಪಿ ಏನಿದೆ. 
ಮಂಗಳೂರು 
. 1 ಪ್ರ ಕಟಣೆಯ ಚಟು - ಫಂತಿನಿಂದ ಆಗುವ ಸೈನಾಯಸಿಯ: ಲೆಖ್ಬ ದ ವಿವರವು. 

| 'ತೀಖಕ ಪ್ಟನ್‌ ಬೆಸ್ಟ್‌ ಸಾಹೇಬರು ಮಾಡಿದ್ದು ಮಂಗಳೂರಿನ ಮಿಶ್ಯನ್‌ 

ಸ್ಸಿನಲ್ಲಿ Atha ಕ್ರಾನ್‌ ಅಷ್ಟ ಪತ ಶ್ರವೆನಬಹುದಾದ 27 ಪುಟಗಳಿವೆ. 
ಪಾಯಿಂಟ್‌ ಮೊಳೆಗಳಲ್ಲಿ ಮುದ್ರಿತವಾದ ಈ ಪುಸ್ತಕವು ಕನ್ನಡ ಅಕ್ಷರದ 
ಮೊಳೆಗಳ ತಯಾರಿಕೆ ಆರಂಭ (೧೮೫೨)ವಾದ ಎರಡು ವರ್ಷಗಳಲ್ಲೇ ಪ್ರಕಟವಾದ 
ಪುಸ್ತಕ. ಮೊಳೆಗಳ-ಮುದ್ರಣ ಲಿಪಿಯ ವಿಕಾಸದ ಅಧ್ಯಯನಕ್ಕೆ, ಈ ಪ್ರಕಟನೆ 
ಸಹಾಯಕ. 

.«ಈ' ಎಂಬ ಅಕ್ಷರವನ್ನು, ಆಗ್‌, (ಆಆ ಹಾ-ಹರ್‌, ಹೊ-ಹಾರ,' ಮೊ-ವ್‌, 
ಈ ರೀತಿ ಮುದ್ರಿಸಲಾಗಿದೆ, ಅಕ್ಷರಗಳ ಅಚ್ಚುಕಟ್ಟುತನ, ಕಾಗದದ ಉತ್ಕೃಷ್ಟತೆ 
ಇಂದಿಗೂ ಮನಮೆಚ್ಚುವಂತಹದು. 


ವಾಯಂಚಿತ್ರಗಳು ೯೧ 


ಗುರುತಿಸಲಾಗಿರುತ್ತದೆ. ಪರಸ್ಪರ ಅಭಿಮುಖ ಚಿಹ್ನೆಗಳನ್ನು ಸೇರಿಸುವ ರೇಖೆಗಳಂ 
ಪರಸ್ಪರ ಸಂಧಿಸುವ ಬಿಂದುವಿಗೆ ವಾಯಂಚಿತ್ರದ ವಂಖ್ಯಬಿಂದು ಅಥವಾ ಚಿತ್ರ 
ಕೇಂದ್ರ (Principal point) ಎಂದು ಹೆಸರು. ಮಾಯಂಚಿತ್ರಗಳ ಹಿಂಭಾಗದಲ್ಲಿ 
ಚಿತ್ರೀಕರಣ ನಡೆಸಿದ ಸಂಸ್ಥೆಯ ವಿಳಾಸ, ಹಾರಾಟದ ಎತ್ತರ, ತಾರೀಖು, 
ಪ್ರಮಾಣ (Photo scale) ಚಿತ್ರಗ್ರಾಹಕ ಮಾದರಿ, ಮಸೂರ ರಂಥ್ರದ 
ಸಾಮರ್ಥ್ಯ (೩0೮೯೭೪೯೦) ಮುಂತಾದ ಅಂಶಗಳನ್ನೊಳಗೊಂಡ ಮುದ್ರೆಗಳನ್ನು 
ಒತ್ತಿರುತ್ತಾರೆ. ವಾಯುಚಿತ್ರಗಳ ಅಧ್ಯಯನ, ವಿಶ್ಲೇಷಣೆ ಮತ್ತು ನಿರೂಪಣೆ 
ಯಲ್ಲಿ ಇವು ಬಹಳ ಸಹಕಾರಿಯಾದ ಅಂಶಗಳಂ. 

2. ಪ್ರಮಾಣ (50810) ವಾಯುಂಚಿತ್ರಗಳ ಪ್ರಮಾಣವನ್ನು ಮೊದಲೇ 
ನಿರ್ಧರಿಸಿ ಚಿತ್ರೀಕರಿಸಲಾಗುವುದಂ. ನೇರ ಚಿತ್ರಗಳನ್ನು ನಕ್ಷೆ ತಯಾರಿಕೆ ಮತ್ತು 
ನಿರೂಪಣೆಗೆ ಮುಖ್ಯವಾಗಿ ಉಪಯೋಗಿಸುವುದರಿಂದ ಅವುಗಳ ಪ್ರಮಾಣ ಬಹಳ 
ಮುಖ್ಯ. ಚಿತ್ರಗಳ ಮೇಲೆ ಒಂದು ವೇಳೆ ಪ್ರಮಾಣವನ್ನು ನಮೂದಿಸದಿದ್ದಲ್ಲಿ 
ಅದನ್ನು ಚಿತ್ರೀಕರಣ ನಡೆಸಿದ ಸಂಸ್ಥೆಗಳಿಂದ ಪಡೆಯಬಹುದು. ಹಾಗಿಲ್ಲದಿದ್ದಲ್ಲಿ 
ನೇರಚಿತ್ರಗಳ ಪ್ರಮಾಣವನ್ನು ಕೆಳಗೆ ಸೂಚಿಸಿರುವ ವಿಧಾನಗಳಿಂದ ನಿರ್ಧರಿಸ 
ಬಹುದು: 

1. ಹಾರಾಟದ ಎತ್ತರ ಮತ್ತು ಚಿತ್ರಗ್ರಾಹಕ ಮ ಲ ಸಂಗಮ 
ದೂರಗಳ ಗಣನೆಯಿಂಂದ. : 

2. ಚಿತ್ರದಲ್ಲಿದ್ರ ಹಿಸಲ್ಬ ಟ್ರ ರುವ ಎರಡು ಪ್ರತಿಬಿಂಬಗಳ (182೩86) ಅಂತರ 
ಮತ್ತು ಅದೇ ಸ ಸ್ಥಳದ. ಗೊತ್ತಿ ಕ್‌ ಪ್ರಮಾಣದ ನಕ್ಷೆಯೊಂದರಲ್ಲಿ ಕಂಡಂಬರುವ 
ಅದೇ ಸ್ವರೂಪಗಳ ಅಂತರ ಪ್ರಮಾಣ ಟರ ದಿಂದ. 

3. ವಾಯುಚಿತ್ರದಲ್ಲಿ ಗ್ರಹಿಸಿರುವ ಎರಡಂ' ಬಿಂದುಗಳ ಅಂತರವನ್ನು 

ಭೂಮಿಯ ಮೇಲೆ ಕರಾರುವಾಕ್ಕು ಅಳತೆಮಾಡಂವುದರ ವರೂಲಕ; 

ಆದರ್ಶ ಸ್ಲಿತಿಯಲ್ಲಿನ ನೇರಚಿತ್ರಗಳ ಪ್ರಮಾಣವನ್ನು ಸಾದೃಶ್ಯ ತ್ರಿಕೋನ 

ತತ್ವ (Principle of similar triangles) ದ ಆಧಾರದ ಮೇಲೆ ಕೆಳಗೆ ಸೂಚಿ 
ಸಿರುವ ಸವೀಕರಣದ ನ ನಿರ್ಣಯಂಸಬಹಂದಂು (ಚಿತ್ರ 17). 


ನ 
ಇದರಲ್ಲಿ $- ಸರಾಸರಿ ಪ್ರಮಾಣ 
R= ಪ್ರತಿನಿಧಿ ಭಿನ್ನಾಂಶ (representative factor) 


1] ನಿಮಾನದ ಹಾರಾಟದ ಎತ್ತರ 
= ಚಿತ್ರಗ್ರಾಹಕ ಮಸೂರದ ಸಂಗಮದೂರ 


ps 


೪೦ ವಿಜ್ಞಾನ ಕರ್ಣಾಟಿಕ 
೧7 


ಸಮತೋಲಕ್ಕೆ ಭಂಗ ತಟ್ಟುತ್ತದೆ. ಒಂದು -ವಲಯದಲ್ಲಿ ಕಂಡುಬಂದ ಕೊರತೆ 
ಸಾರ್ವತ್ರಿಕವಾಗಿ ಹೆಬ್ಬುವುದು ಅನಿನಾರ್ಯ. ಹುಲಿಗಳ ಫಿರ್ಮೂಲನ ಜಿಂಕೆಗಳ 
ಅತಿವೃದ್ಧಿ ಗೂ ಜಿಂಕೆಗಳ ಅತಿವೃದ್ಧಿ ಪೈರಿನ ನಾಶಕ್ಕೂ ಕಾರಣವಾಗುವುದು ಒಂದು 
ಉದಾಹರಣೆ. ಕಾಡಿಗೆ ಹೊಡೆದ ಕೊಡಲಿ ಸೆಟ್ಟು ನಾಡಿಗೆ ದಾಳಿ ಇಡುವ ಸಲಗ 
ದಲ್ಲಿ ಕೊನೆಗಾಣುವುದು ಅಪರೂಪವೇನಲ್ಲ. 

ಪರಿಸರದ ಬಲಗಳೊಡನೆ ಪ್ರಗತಿಯ ಹೆಸರಿನಲ್ಲಿ ಸೆಣಸುತ್ತಿರುವ ತಂತ್ರನಿದ್ಯಾ 
ವಿಶಾರದ ಮಾನವ ವರೆ ಇದನ್ನೇ - ನಿಸರ್ಗದ ಸಮತೋಲಕ್ಕೆ 
ಬತ್ತಿ ಇಟ್ಟದ್ದು. ಇದರ ನಿಷಫಲ ಪರಿಸರಮಾಲಿನ್ಯ, | ಮನುಷ್ಯ ಜೀವನದ 
ತ ತೆಗೆದುಕೊಳ್ಳ ಲು ಎದ್ದಿರುವ ಹೊಸ ಹಾಲಾಹಲ. 

ಪರಿಸರವಿಜ್ಞಾನ ಪದೇ 9 ಜೀವಿಗಳು ಮತ್ತು ಅವುಗಳ ಪರಿಸರವನ್ನು 

ಸ್ಟಾ ಅಭ್ಯ ಸಿಸುವ ನಿಜ್ಞಾನನಿಭಾಗ. ನಿಸರ್ಗದ ಸಮತೋಲವನ್ನು 
ಕುರಿತ ಅಧ್ಯಯನ. ಹ ವಿಗಳ ಅಂತರಸಂಬಂಧಗಳನ್ನೂ ಅಂತರಕ್ರಿಯೆಗಳನ್ನೂ 
ಅಭ್ಯಸಿಸುವ. ಜೀವವಿಜ್ಞಾನದ ಒಂದು ಶಾಖೆ. 1960ರಿಂದ ಈಚೆಗೆ ಇದಕ್ಕೆ 
ಸ್ವತಂತ್ರವಾದ ಮತ್ತು ಮುಖ್ಯವಾದ ಒಂದು ವಿಜ್ಞಾ ಶ್ಲ ನವಿಭಾಗ ಎಂಬ ಅಂತಸ್ತು 
ಪ್ರಾಪ್ತವಾಗಿದೆ. 


ಪರಿಸರವನ್ನು ನೀವು ರಕ್ಷಿಸಿ ಅದು ನಿಮ್ಮ ಚು] ಪೋಷಿಸುತ್ತ ದೆ. 
ಪರಿಸರವನ್ನು ನೀವು ಅಲಕ್ಷಿಸಿ ಅದು ಸಮು ನ್ನು ಶೋಷಿಸುತ್ತದೆ! ' 


ವಾಯುಚಿತ್ರಗಳು | ೯೩ 


1 : 20000 ಪ್ರಮಾಣವು ಸಾಕಾಗಬಹುದು. ಆದರೆ ಕೆಲವು ವಿಶೇಷ ಸಂದರ್ಭ 
ಗಳಲ್ಲಿ 1 : 5000 ಅಥವಾ ಇನ್ನೂ ದೊಡ್ಡ ಪ್ರಮಾಣ ಬೇಕಾಗಬಹುದು. 

3. ವ್ಯಾಪ್ತಿ (0೦೪೩) ನೇರಚಿತ್ರಗಳ ಗ್ರಾಹೆಕವ್ಯಾಪ್ಲಿಯು ಇತರ 
ಚಿತ್ರಗಳಿಗಿಂತ ಸ್ವಾಭಾವಿಕವಾಗಿ ಕಡಿಮೆಯಾಗಿರುತ್ತದೆ. ವಾಯುಚಿತ್ರ ಗ್ರಾಹ 
ಕದ ನಮೂನೆ, ಅದರ ವುಸೂರಗಳ ಸಾಮರ್ಥ್ಯ ಮತ್ತು ಸಂಗವಂದೂರಗಳನ್ನೂ 
ಅವಲಂಬಿಸಿ ಸುಮಾರು 20,000 ರಿಂದ 25,000 ಅಡಿಗಳ ಎತ್ತರದಿಂದ ತೆಗೆದ 
ನೇರಚಿತ್ರ ವೊಂದರಲ್ಲಿ 10 ರಿಂದ 32 ಚದರ ವೆಬ್ಯಲಿಗಳ ಭೂಭಾಗ ಚಿತ್ರೀಕರಿಸ 
ಲ್ಪಹುತ್ತದೆ. ನೇರಚಿತ್ರಗಳ ಮಧ್ಯಭಾಗವು ನಕ್ಷೆಗಳ ತಯಾರಿಕೆಗೆ ಅತಿ ಮುಖ್ಯ 
ಪ್ರಜೇಶವಾಗಿರುತ್ತದೆ. ಈ ಭಾಗಕ್ಕೆ “ ಪರಿಣಾಮಕಾರಿ ವ್ಯಾಪ್ತಿ” (68001೪0 
೦೦೪೦೯೩86) ಎಂದಂ ಹೆಸರು. ಗ್ರಾಹಕ ವ್ಯಾಪ್ತಿಯನ್ನು ಈ ಕೆಳಗೆ ಕಂಡಂತೆ 
ನಿರ್ಧರಿಸಬಹುದು. 


28. 
Q ಎ) arc tan ಹ ರ ಎಇ (2) 
ಇದರಲ್ಲಿ ೧ ವ್ಯಾಪ್ತಿಕೋನ (೩7816 of coverage) 
W= ಚಿತ್ರದ ಅಗಲ, 


೯£- ಗ್ರಾಹೆಕ ಮಸೂರದ ಸಂಗಮದೂರ 


ವಾಯುಚಿತ್ರಗಳ ಲೋಪದೋಷಗಳು (Errors and Distortions) 


ಎಲ್ಲಾ ಅಂಶಗಳೂ ಕ್ರಮಬದ್ಧವಾಗಿದ್ದರೂ ಆಚರಣೆಯಲ್ಲಿ ಅನೇಕ 
ವೇಳೆ ಅನುದ್ದೇಶಪೂರ್ವಕವಾಗಿ ವಿಮಾನದ ನೇರ ಹಾರಾಟಕ್ಕೊದಗುವ 
ಅಡಚಣೆ ಮತ್ತು ಕಂಪನಗಳು ಹಾಗೂ ಚಿತ್ರಗ್ರಾಹಕದ ಅಸ್ಥಿರತೆ, ವಾಲುನಿಕೆ 
ಮುಂತಾದ ತೊಂದರೆಗಳಿಂದ ವಾಯುಚಿತ್ರಗಳಲ್ಲಿ ಕೆಲವು ಲೋಪದೋಷಗಳು 
ತಲೆದೋರುತ್ತವೆ. ಅವುಗಳಲ್ಲಿ ಮುಖ್ಯವಾದವು (1) ತಿರುಗಣೆ, (2) ವಾಲುವಿಕೆ 
(3) ವಿರೂಪ. 

1. ತಿರುಗಣೆ (Crab)ಆದರ್ಶ ಪರಿಸ್ಥಿತಿಯಲ್ಲಿ (ideal conditions) 
ನಿಮಾನಿ ಜಾಲನೆಯಂ ನೆಟ್ಟ ನೇರವಾಗಿ ಉದ್ದೇಶಿಸಿದ ಪಥದಲ್ಲಿ ನಡೆಯಬಹುದು. 
ಆದರೆ ಅಡ್ಡಗಾಳಿ (೦೯೦58 winds) ಯಿಂಂದಾಗಿ ವಿಮಾನವು ಉದ್ದೇಶಿಸಿದ ಹಾರಾ 
ಟದ ಪಥಕ್ಕೆ ಓರೆಯಾಗಿ ಚಲಿಸುತ್ತದೆ. ಇದಕ್ಕೆ ದೂಡುವಿಕೆ (671) ಎಂದು 
ಹೆಸರು. ಇದರಿಂದ ಚಿತ್ರಗಳು ಹಾರಾಟದ ಪಥಕ್ಕೆ ಸ್ವಲ್ಪ ಓರೆಯಾಗಂವುದಂ. 
ಇದಕ್ಕೆ ತಿರುಗಣೆ (೦೩ರ) ಎಂದು ಹೆಸರು. ಈ ದೋಷದಿಂದ ಚಿತ್ರಗಳ ನಡುವೆ 
ಅಂತರ ತಲೆದೋರಿ ಮುಚ್ಚಣೆಕೆಟ್ಟು ಸಾಮಾನ್ಯ ತಪಶೀಲುಗಳನ್ನು ಸರಿಹೊಂದಿ 


೩೮ ವಿಜ್ಞಾನ ಕರ್ಣಾಟಕ 
7 


ಕೆಂಪು ಮನುಷ್ಯ. ಈ ಸುಂದರ ವಸುಂಧರೆಯಿಂಂದ ಅಂತರ್ಧಾನನಾದ ಮೇಲೆಯೂ 
ಅಲ್ಲದೆ ಆತನ ಸ್ಮೃತಿ ಪ್ರೇಯರಿಗಳ ಮೇಲೆ ಸರಿಯುವ ತೆಳುಮೋಡದ ನೆರಳಾದ 
ಮೇಲೆಯೂ ಈ ಕಿನಾರೆ ಮತ್ತು ಕಾಡುಗಳು ಆತನ ಸತ್ವ್ವತೇಜಸ್ಸುಗಳನ್ನು 
ಹಿಡಿದಿಟ್ಟ ರುತ್ತವೆ. ಏಕೆಂದರೆ ಕೆಂಪುಜನ ಭೂಮಾತೆಯನ್ನು ನವಜಾತಶಿಶು ತನ್ನು 
ಹಹ ಗುಂಡಿಗೆಮಿಡಿತವನ್ನು ಮಂದ್ಧಿಸಿ. ಅಪ್ಪವಂತೆ ಪ್ರೀತಿಸಿ ಆಲಿಂಗಿಸಿ 
ಕೊಂಡಿದ್ದಾರೆ. ನಮ್ಮ ಈ ವಲಯವನ್ನು ನಾವು ನಿಮಗೆ ಮಾರುತ್ತೇವೆ. ಆದರೆ 
ನಾವು ಇದನ್ನು ಪ್ರೀತಿಸಿದಂತೆ ನೀವೂ ಪ್ರೀತಿಸಬೇಕು, ಓಲೈ ಸಿದಂತೆ ನೀವೂ 
ಓಲೈ ಸಬೇಕು, ಆರಯಿ್ಯಸಿದಂತೆ ನೀವೂ ಆರಯಿಕ್ಯಸಬೇಕು. ಇದರ ಈಗಿನ ಚಿತ್ರ 
ವನ್ನು ನಿಮ್ಮ ಮನಃಪಟಲದ ಮೇಲೆ ಪಡಿಮೂಡಿಸಿ ಚೆನ್ನಾಗಿ ಕಾಪಾಡಿಕೊಳ್ಳಿ. 
ನಿಮ್ಮ್ಮ ಸಮಸ್ತ ಶಕ್ತಿ ತ್ರಾಣಗಳಿಂದ ಮನಃಪೂರ್ವಕವಾಗಿ ಇದನ್ನು ರಕ್ಷಿಸಿ. 
ಭಗವಂತ ಸಮಸ್ತರನ್ನೂ ಹೇಗೆ ಪ್ರೀತಿಯಿಂದ ಕಾಣುವನೋ ಹಾಗೆ ನೀವು 
ಇದನ್ನು ಪ್ರೀತಿಯಿಂದ ನೋಡಿಕೊಳ್ಳಿ. ಒಂದು ಸಂಗತಿ ನಮಗೆ ಚೆನ್ನಾಗಿ ಮನದ 
ಟ್ಟಾಗಿದೆ: ನಿಮ್ಮಿ ಮತ್ತು ನಮ್ಮ ದೇವರು ಒಬ್ಬನೇ. ಈ ನೆಲ ಅವನ ಕೃತಿ. 
ಇದು ಅವನಿಗೆ ಪ್ರಿಯವಾದದ್ದು ಅಮೂಲ್ಯವಾದದ್ದು. ಇಲ್ಲಿ ಬಿಳಿಮುನಂಷ್ಯ 
ಕೊಡ ಅಪವಾದ ಆಗಲಾರ”. 

ಇಪ್ಪತ್ತನೆಯ ಶತಮಾನದ ಉತ್ತ ಶ್ರರಾರ್ಧದಲ್ಲಿ ವಾಸ್ತವವಾಗಿ ತಲೆದೋರಿರುವ 
ಪರಿಸರಮಾಲಿನ್ಯದ ಖಚಿತ ಆಗಮನವನ್ನು ಪ್ರವಾದಿಯ ಮಾತುಗಳ ರೀತಿಯಲ್ಲಿ 
ವಿಜ್ಞಾನಿಯ ಬರವಣಿಗೆಯ ಸೂತ್ರಗಳ ತರದಲ್ಲಿ ಈ ಮೇಲಿನ ಗುಂಡಿಗೆ ಕಲಕುವ 
ಹೈ ದೆಯವಂತಿಕೆಯ ಪತ್ರ ವರ್ಣಿಸಿದೆ. 

ಆಧುನಿಕ ಜೀವನದ ಸೌಕರ್ಯಗಳಿಗೆ ನಾವು ತೆರಬೇಕಾದ ಪ ಶುಲ್ಕ 
ಅಥವಾ ದಂಡ ಪರಿಸರಮಾಲಿನ್ಯ; ಪ ರಿಸರನಿಜ್ಞಾನಿಗಳು ಕಠರಿಂಚಿಸುವಂಥ 
ಗಾತ್ರದಲ್ಲಿ ಇದು ne ಎಂದು ಸವಂಸ್ಯೆಯನ್ನು ಅಲಕ್ಷಿಸಂವುದು 
ಸುಲಭ. ಆದರೆ ಮುಂಬರುವ ದಿವಸಗಳಲ್ಲಿ ನಮ್ಮ ಸೀಳಿಗೆ: ಚೆನ್ನಾಗಿ ಬದುಕಿ 
ಬಾಳಬೇಕಾದರೆ ನಾವು ಒಂದಂ ಅಂಶವನ್ನು. ಸ್ಪಷ್ಟವಾಗಿ ತಿಳಿದಿರಂವುದು ಅವಶ್ಯ. 
ನಿಸರ್ಗದ ಮಹಾ ಪ್ರಯೋಗಮಂದಿರದಲ್ಲಿ ಸುದೀರ್ಫೆ ಕಾಲದಿಂದ 'ಅಸಂಖ್ಯಾತ 
ಪ್ರಯೋಗಗಳು ನಡೆದು ವರ್ತಮಾನಕಾಲದ ಸಮಸ್ವಿ ಒಡಮೂಡಿದೆ. ಈ 
ಪ್ರಯೋಗಗಳ ಹಿನ್ನೆಲೆಯನ್ನು ಅರಿತು ಇವುಗಳಿಗೆ (ಅಂದರೆ ನಿಸರ್ಗದ ಬಲಗಳಿಗೆ) 
ಅನುವರ್ತಿಯಾಗಿ - ಮನುಷ್ಯ ಬಾಳಲು ಕಲಿತಾಗ ಮಾತ್ರ ಈತನ ದಿನಗಳು 
ಹಸನಾಗುವುವು, ಇವನ ಪೀಳಿಗೆ ಸೊಗದಿಂದ ಬದುಕುವುದು. ": ಹಾಗಲ್ಲದೇ 
ನಿಸರ್ಗ ಅಥವಾ ಪರಿಸರದ ಸಾರ್ವಭೌಮನೇ ತಾನು, ಇದನ್ನು ತನ್ನ: ಇಚ್ಛಾನು 
ಸಾರ ಪರಿವರ್ತಿಸಿ ಸೋಲಿಸಿ ಅಲ್ಲಾವುದ್ದೀನನ ವಿಚಿತ್ರ ದೀಪದಿಂದ ಹೊರ 
ಹೊಮದ್ಮನ ರಾಕ್ಷಸನ ತೆರದಲ್ಲಿ ತನಗೆ ಸೇವೆ ಸಲ್ಲಿಸಲು. ನಿಧಿಸುತ್ತೇನೆ ಎಂದು 


ಮಾಯೆಂಂಚಿತ್ರಗಳು ೯೫ 


ವಾಲುವಿಕೆ ಎಂದು ಹೆಸರು. ಈ ವಾಲುನಿಕೆಯಿಂಂದಾಗಿ ಚಿತ್ರದ ಮಧ್ಯ 
ಬಿಂದಂವು ಸ್ಮಳಾಂತರಹೊಂದುತ್ತದೆ. ಗ್ರಾಹಕದ ಓರೆಯಾಗಿರುವ ಅಕ್ಷ 
ಮತ್ತು ಲಂಬದ ನಡುವಣ ಕೋನವನ್ನು ಛೇದಿಸುವ ರೇಖೆಯು ಭೂಮಿಯ . 
` ಸಮತಲವನ್ನು ಸ್ಪರ್ಶಿಸುವ ಬಿಂದುವಿಗೆ ಸಹಚಿತ್ರಕೇಂದ್ರ (50000108) ಎಂದು 
ಹೆಸರು (ಚಿತ್ರ 19). ವಾಲುವಿಕೆಯ ಪ್ರಮಾಣವನ್ನು ರಸಮಟ್ಟಿ ದ ಗುಳ್ಳೆಯ 
ಅಲುಗಾಟಿದಿಂದ ಅಥವಾ ಸ್ಮಾನಸಲ್ಲಟದಿಂದ ನಿರ್ಣಯಿಂಸಬಹುದು. ಗ್ರಾಹೆಕದ 
ಅಸ್ಪವು ಸಾಮಾನ್ಯವಾಗಿ 0.8” ಅಥವಾ ಇನ್ನೂ ಕಡಿಮೆಯಾಗಿದ್ದು, 12.0° 
ವಕೆಗೂ ನಾಲಬಹುನು. ಇದರಿಂದೆ ಕರಾರುವಾಕ್ಕಾದ ಪ್ರಮಾಣ ನಿರ್ಣಯ, 





ಚಿತ್ರ. 19 ವಾಯುಚಿತ್ರ ಲೋಪದೋಷಗಳು... -ವಾಲುವಿಕೆ 


ನಕ್ಷೆ ತಯಾರಿಕೆ ವಂತ್ರು ನಿರೂಪಣೆಗಳಲ್ಲಿ ತೊಂದರೆಯಯಿಂಬಾಗುತ್ತದೆ. ಹೆತ್ತು 
ವೆಕ್ಟಿಲಿಗಳ ಹಾರಾಟದಲ್ಲಿ ಶೇಕಡ 2ಕ್ಕಿಂತ ಹೆಚ್ಚು ವಾಲುವಿಕೆಯುಂಟಾಗಬಾರದು. 
ಅನುಭವೀ ಚಿತ್ರತಂಡದಿಂದ ಈ ವಾಲುನಿಕೆಯನ್ನು 1° ರಿಂದ 2" ಒಳಗೆ ಮಿತಿ 
ಗೊಳಿಸಬಹುದು. ಅವೆಂರಿಕದ ಭೂನಿಜ್ಞ್ವಾ ನಶಾಖೆಯಂ ಅತಿ ವಯಖ್ಯ ವಾಯು 
ಚಿತ್ರೀಕರಣದ ಗುತ್ತಿಗೆ (೦೦೫೭೩೦೫) ಗಳನ್ನು ಕೊಡುವಾಗ ಮಾಲುವಿಕೆಯಂ 
ಹೆತ್ತು ಮೈಲಿ ದೊರದಲ್ಲಿ 2”ಗಿಂತಲೂ ವಂತ್ತು ಇಡೀ ಯೋಜನೆಯಲ್ಲಿ 1° 
ಗಿಂತಲೂ ಮಿನಾರಿರಬಾರದೆಂಬ ಕರಾರು ಮಾಡಿಕೊಳ್ಳುತ್ತದೆ. 


ತಹ ನಿಜಾನ ಕರ್ಣಾಟಕ 
೧ 


ಬಂದು ನಮ್ಮ ನೆಲವನ್ನು ನಂಂಗಬಲ್ಲ ಎಂದು ನಮಗೆ ಗೊತ್ತುಂಟು. ಆದರೆ ನೀವು 
ಬಾನನ್ನು ಹೇಗೆ ತಾನೇ ಕೊಳ್ಳ ಬಲ್ಲಿರಿ ಯಾ ಮಾರಬಲ್ಲಿರಿ? ನೆಲದ ಒಲವನ್ನು? 
ಈ ಭಾವನೆಯೇ ನಮಗೆ ವಿಚಿತ್ರವಾಗಿದೆ. ಭೂವಂಂಡಲದ ಪ್ರತಿಯೊಂದಂ ಅಂಶವೂ 
ನನ್ನ ಮಂದಿಗೆ ಪವಿತ್ರವಾದದ್ದು. ಒಂದೊಂದು ಮರದ ಕೊಂಬೆರೆಂಚೆಗಳು, 
ಕಡಲ ಕಿನಾರೆಯಲ್ಲಿನ ಬಿಳಿ ಮರಳ ಹಾಸು, ದಟ್ಟ ಕಾಡುಗಳಲ್ಲಿನ ಮಬದ್ಬಿ 
ಇಬ್ಬನಿಯ ಮುಸುಕು, ಗಂಂಯ್‌ಗುಡುವ ಕೀಟದ ಸ್ವನ ಎಲ್ಲವೂ ನಮ್ಮ ಬಳಗ 
ದವರಿಗೆ ಆತ್ಮೀಯವಾದಂಥವು. ಬಿಳಿ ಮನುಷ್ಯನಿಗೆ ನಮ್ಮ ರೀತಿಗಳು ಅರ್ಥ 
ವಾಗುವುದಿಲ್ಲ ಎಂದು ನಮಗೆ ಗೊತ್ತಿದೆ. ನೆಲದ ಯಾವುದೇ ಭಾಗ ಅವನಿಗೆ 
ಇನ್ನೊಂದು ಭಾಗದಂತೆ ಒಂದೇ, ಏಕೆಂದರೆ ಅವನು ರಾತ್ರಿಂಚರನಾದ ಹೊಸಬ. 
ತನಗೆ ಬೇಕಾದದ್ಧನ್ನೆಲ್ಲ ನೆಲದಿಂದ 'ಕತ್ತರಿಸುವುದೊಂದೇ ಅವನಿಗೆ ತಿಳಿದಿರುವ 
ಕಸಬು, ಭೂವಿಂ ಅವನ ಭ್ರಾತೃ ಅಲ್ಲ, ಶತ್ರು. ಇದನ್ನು ಜಯಿಸಿದ ಬಳಿಕ 
ಅವನು ಮತ್ತೆ ಮುಂದೆ ಸಾಗುತ್ತಾನೆ. ಅವನ ಸಂಡುವ ಹಸಿವು ಇಡೀ ಇಳೆಯನ್ನೆ ೇ 
ಕಬಳಿಸಿ ಬೆಂಗಾಡಾಗಿಸುತ್ತದೆ. 

“ ನಿಮ್ಮ ನಗರಗಳ ದೃಶ್ಯ ಕೆಂಪು ಮನುಷ್ಯನ ಕಂಗಳಲ್ಲಿ ನೋವು ಉಂಟು 
ಮಾಡುವುದು, ಪ್ರಾಯಶಃ ಕೆಂಪು ಮನುಷ್ಯ ಒಬ್ಬ ಮೃಗ. ನಿವ್ಮಿ ಸೂಕ್ಷ್ಮ 
ಅವನಿಗೆ ಅರ್ಥವಾಗುವುದಿಲ್ಲ. ನೀವು ನೀಡಿರುವ ಕರೆಯನ್ನು ನಾವು ಮನ್ಸಿ 
ಸುವುದಂ ಅನಿವಾರ್ಯವಾಗಿದೆ. ಆದರೆ ಒಂದು ಷರತ್ತನ್ನು ನಿಮ್ಮ ವಂಣಂದಿಡಬಯಂ 
ಸುವೆನು. ಈ ನೆಲದ ಜಂತುಗಳನ್ನು ಬಿಳಿ ಮನುಷ್ಯ ತನ್ನ ಸೋದರ ಪ್ರಾಣಿಗಳು 
ಎಂಬುದಾಗಿ ಪರಿಗಣಿಸಬೇಕು. ನಾವು ಕಂಡುಕೊಂಡಿರುವ ಒಂದು ಸತ್ಯ ಉಂಟು. 
ಇದನ್ನು ಬಿಳಿ ಮನುಷ್ಯ ಕೂಡ ಒಂದಲ್ಲ ಒಂದು ದಿನ ತಿಳಿದೇ ತಿಳಿಯುತ್ತಾನೆ : 
ಸನೆಷ್ಠಿ ಲ್ಲರ ದೇವರೂ ಒಬ್ಬನೇ. ನವ್ಮ ನೆಲವನ್ನು ಹೇಗೆ ನೀವು ಸ್ವಂತಕ್ಕೆ 
ಪಡೆಯಬೇಕೆಂದು ಹವಣಿಸಿದ್ದೀರೋ ಹಾಗೆ ಆತನನ್ನು ಕೂಡ ಕೇವಲ ನಿಮ್ಮ 
ಖಾಸಾ ಸೊತ್ತನ್ನಾಗಿ ಮಾಡಿಕೊಳ್ಳಲು ಬಗೆದಿರಬಹುದು. ಆದರೆ ಇದು ನಡೆ 
ಯದು. ಅವನು ಜನರ ದೇವರು. ಅವನ ಕರುಣೆ ಕೆಂಪು ಮಂದಿಗೂ ಬಿಳಿ 
ಮಂದಿಗೂ ಸಮವಾಗಿಯೇ ಇದೆ. ಧರಣಿಮಂಡಲ ಅವನಿಗೆ ಅಮೂಲ್ಯವಾದದ್ದು. 
ಇದನ್ನು ಕರಿಲಗೆಡಿಸುವುದೆಂದರೆ. ಸೃಷ್ಟೀಶನ ಮೇಲೆ ಅವಹೇಳನ ಹೇರಿದಂತೆ. 
ಬಿಳಿಯರು ಕೂಡ, ಪ್ರಾಯಶಃ ಇತರ ಬುಡಕಟ್ಟ ನವರಿಗಿಂತ ಬಲು ಜೇಗ, ತೊಲಗಿ 
ಹೋಗುತ್ತಾರೆ. ನಿಮ್ಮ ಹಾಸಿಗೆಯನ್ನು ಹೊಲಸಂಗೊಳಿಸಂವು ದನ್ನು: ಹೀಗೆಯೆರೀ 
ಮುಂದಂವರಿಸುತ್ತಿರಿ--ಒಂದು ರಾತ್ರಿ ಆ ಕೊಚ್ಚೆಯಲ್ಲಿ ನಿನ್ಮ ಉಸಿರೇ ಕಟ್ಟಿ 
ಹೋಗುತ್ತದೆ. ಕಾಡೆಮ್ಮೆಗಳೆಲ್ಲವನ್ನೂ ಕಡಿದೊಗೆದ ಬಳಿಕ ಕಾಡುಕುದುರೆಗಳೆಲ್ಲ 
ವನ್ನೂ ಪಳಗಿಸಿ ಮುಗಿಸಿದ ತರುವಾಯ ವನಾಂತರಗಳ ಪ್ರಶಾಂತ ಏಕಾಂತಗಳೆಲ್ಲವೂ 
ನರಗಬ್ಬಿನಿಂದ ನಾರುತ್ತಿರುವಾಗ ಮತ್ತು ಫಲಸಮೃದ್ಧ ಗಿರಿದೃಶ್ಯಗಳು ಚಲ್ಲಗಾತಿ 


ಪುಸ್ತಕಲೋಕ 


1. ನಿಶ್ಚಕಿರಣಗಳು : 'ಲೇಖಕರು: ಶ್ರೀ, ಎನ್‌. ಸಿ. ಚರಂತಿಮಠ ಮತ್ತು 
ಪ್ರೊ. ವಸಂತ ಪೂಜಾರ, ರಜತ ಮಹೋತ್ಸವ: ಪ್ರಕಟನೆ, ಕನ್ನಡ ಅಧ್ಯಯನ ಪೀಠ 
ಪಠ್ಯ ಪುಸ್ತಕ ನಿರ್ದೇಶನಾಲಯ, ಕರ್ಣಾಟಕ ವಿಶ್ವವಿದ್ಯಾಲಯ, ಧಾರವಾಡ, ಪು. 170, 
(1976) ಜಿಲೆ; ಸಾದಾ ಪ್ರತಿ'ರೂ, 8.00; ಅರ್ಥ ಕ್ಯಾಲಿಕೊ ಪ್ರತಿ ರೂ: 11.00. 


ಜನ ಸಾಮಾನ್ಯನಿಗೂ ತಿಳಿಯುವಂತೆ ಕನ್ನಡದಲ್ಲಿ ವಿಜ್ಞಾನ ವಿಷಯಗಳನ್ನು 
ಬರೆಯುವುದು ಕಷ್ಟ. ಶ್ರೀ. ಚರಂತಿ ಮಠ ಮತ್ತು ಪ್ರೊ. ವಸಂತ ಪೂಜಾರ ಅವರ. 
ವಿಶ್ವ ಕಿರಣಗಳ ಅವಿಷ್ಠಾರ, ಅವುಗಳ ಮುಖ್ಯ ಗುಣ-ಲಕ್ಷಣ, ಅವುಗಳ ಅಧ್ಯಯನ 
ದಲ್ಲಿ ಇದುವರೆಗೆ ಸಾಧಿಸಿರುವ ಪ್ರಗತಿಯನ್ನು ತಿಳಿಸಲು ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. 

` ಪುಸ್ತಕದಲ್ಲಿರುವ ಕೆಲವು ದೋಷಗಳನ್ನು ತಿಳಿಸಿದರೆ ಮರು ಮುದ್ರಣಕ್ಕಾದರು ಉಪ 
ಯೋಗವಾಗಬಹುದೆಂದು ನನ್ನ ಅನಿಸಿಕೆ : | 


- 4 ಒಂದೆ ಉಪಕರಣಕ್ಕೆ ಎರಡು ಹೆಸರು 
ಪುಟ 30, ಮೇಘಾಲಯ 
ಪುಟ 37, ಮೇಘಕೋಷ್ಕ 
1... ಒಂದೆ ಭೌತಮಾನಕ್ಕೆ ಎರಡು ಹೆಸರು 
ಪುಟಿ 33, ಕಾಂತೀಯ ಕಠಿಣತೆ 
ಪೆಟ 34, 44, ಕಾಂತೀಯ ಬಿರುಸುತನ 


೦. ಸಂಧಿಗ್ಗ ಗಳು 
ಪುಟ 111, ತಟಸ್ಥ ಮೆಸಾನು ಕಣವು ತನ ಡದ ಸ ಪ್ರತಿ ಕಣವನ್ನು ಪಡೆದಿದೆ. 
ಕೋಷ್ಠ್ಕ ಕ], 1° 


ಪುಟ 47, ಪ್ರತಿ ಇಲೆಕ್ಟ್ರಾನು ಅಥವ ಪಾಜಿಟ್ರಾನ ಕಣದ ಆಯುರ್ಮಾನ 
ಅತೀ ಅಲ್ಪ ಸ ಕ 1ರಲ್ಲಿ ಇರುವ ವಿವರಣೆ ಸರಿಯಾಗಿದೆ). 

ಪುಟ 70, ಧೂಂ ಈ ಪ್ರ ಭಾವಕ್ಕೊಳಪಡದ ಇಂತಹ ವಿದ್ಯು ತ್‌ಕಣಗಳು 
ಆ ಪ್ರದೇಶದಲ್ಲಿ ಹೆಬ್ಬಿ ಕೊಂಡಿರಬೇಕು. 

ಪುಟ 89, ಈ ವೇಳೆಯಲ್ಲಿ ಜವುಗು ಪರಮಾಣು ಕೋಷ್ಮವನ್ನು 
ಪ್ರವೇಶಿಸಿದರೆ ಅಮಾನೀಕರಣವುಂಟಾಗಿ ಆಯಾನುಗಳು ಉದ್ಭವಿಸು 
ವವು. / 


ನಿಮಗೆ ತಿಳಿದಿರಲಿ 

ರಕ್ತ ನಮ್ಮ! ದೇಹದಲ್ಲಿ 96,000 . ಕ.ನಿಖಾ. ಉದ್ದ ದ. ನಾಳಗಳ ಮೂಲಕ 
ಪ್ರವಹಿಸುತ್ತದೆ. 

"ಮಾನವನ ಜೀವಮಾನದಲ್ಲಿ ಹೃ ದಯ ಹೊರದೂಡುವ ರಕ್ತದೆ ಒಟ್ಟು 'ಪ್ರಮಾಣ 
500,00 ಟಿನ್‌. 

ನಮ್ಮ ದೇಹದಲ್ಲಿ ಸೆಕೆಂಡೊಂದಕ್ಕೆ 1.2 ದಶಲಕ್ಷ ಕೆಂಪು ರಕ್ತ ಕಣಗಳು ನಾಶ 
ಹೊಂದುತ್ತವೆ. ` 

ಇಡೀ ಜೀವಮಾನದಲ್ಲಿ ದೇಹವು. ಸುಮಾರು  ಅರ್ಥಟನ್‌ನಷ್ಟು ಕೆಂಪು ರಕ್ತ 

ಕಣಗಳನ್ನು. ಉತ್ಪತ್ತಿ ಮಾಡುತ್ತದೆ. ಇವು ನಮ್ಮ ದೇಹದ 60 ಬಿಲಿಯನ್‌. ಜೀವ 
ಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತ ವೆ. 

ದೇಹದಲ್ಲಿರುವ ಪಲ, ನರಿ ಛೋಮನಾಳಗಳನ್ನು ಒಂದರೊಡನೊಂದು ಸೇರಿಸಿದಲ್ಲಿ 
2800  ಕ.ನಿಶಾ. ಉದ್ಧ ಕ್ಕೊ, ಕನ್ಯಾಕುಮಾರಿಯಿಂದ ಕಾಶ್ಮೀ (ರದವಕೆಗ್ಗೆ ಹರಡ 
ಬಹುದು. ; 


(ಆಕರ ; Everyman's Science) 


ವಿಜ್ಞಾ ನವಾರ್ತೆ 


1. ಚಂದ್ರ 
ಅಪೊಲೋ ನಿಯೋಗಗಳು ಮತ್ತು ಲೂನಗಳು ಸುಮಾರು 800 ಸೌಂ. 
ಚಂದ್ರದ ಪ್ರವೃವನ್ನು ಹೊತ್ತುತಂದಿವೆ. ಛಾಯಾಚಿತ್ರಗಳು ಚಂದ್ರನ ಮೈಯೆಲ್ಲ 
ಎನಿದ ಪ್ರಮಾಣದ ಕುಳಿಗಳಿಂದ ತುಂಬಿರುವುದನ್ನು ತಿಳಿಸುತ್ತವೆ. ಒಂದರೆ, 
ಮೇಶಹಾದರುತಿ ನಿರ್ಮಾಣವಾಗಿರುವ ಈ ಕುಳಿಗಳ ಘಟನಕಾಲ ಸೂಚಿಯ 
ಅಭ್ಯಾಸದಿಂದ ಚಾಂದ್ರ ಇತಿಹಾಸದ ಮೊದಲ 600 ಮಿಲಿಯನ್‌ ವರ್ಷಗಳಲ್ಲಿ 
ಉಲಕೆಗಳ ಬಡಿತ ಬಹಳ ಹೆಚ್ಚಾಗಿದ್ದು 4.0 ರಿಂದ 3.3 ನಿಿಲಿಯನ್‌ ವರ್ಷಗಳ 
ಹಿಂದಷ್ಟೆ ಅದು ಕಡಿಮೆಯಾದಂತೆ ತೋರುತ್ತದೆ. ಹೀಗೆ ಪಕ್ಕುನೆ ಕುಂದಿದ ಉಲಕಾ 
ವರ್ಷಕ್ಕೆ ಕಾರಣ ತಿಳಿದುಬಂದಿಲ್ಲ. 

ಭೂಮಿಯ ಮೇಲಿನ ಯಾವುದೆ ಅದಿರನ್ನು ಪರೀಕ್ಷಿಸಿದರಂ ಅದರ ಆಯು 
ರ್ಮಾನ 3.0 ಬಿಲಿಯನ್‌ ವರ್ಷಕ್ಕಿಂತ ಹೆಚ್ಚಾಗಿರಂವುದಿಲ್ಲ. ಆದರೆ ಅಪೊಲೋ 
ನಿಯೋಗಗಳು ಹೊತ್ತುತಂದ ಚಂದ್ರ ಶಿಲೆಗಳು ಅವುಗಳ ಆಯಂರಾನ ಕೊನೆಯ 
ಪಕ್ಷ 4.6 ಬಿಲಿಯನ್‌ ವರ್ಷ ಎಂದು ಸೂಚಿಸುತ್ತ ವೆ. ಇದು ನಿಜನಾದಕೆ ಭೂಮಿಂ 
ಗಿಂತ ಚಂದ್ರನೆ ಹಿರಿದು ಎಂದಾಗುತ್ತದೆ ! 


ಚಂದ್ರನಲ್ಲಿರುವ ಧಾತುಗಳ ಹೇರಳ ಹೀಗಿದೆ : 
ಧಾತು 0 Mg Al Si Ca Ti Fe 
% ಹೇರಳ 4.0 10.1 . ©] 149 9.7 0.5 13 
(Everyman’s. Science, Oct. Nov. 1976) 


2. ಗುರು 
ಇತ್ತೀಚೆಗೆ ನಡೆದ, ಸಂಶೋಧನೆಗಳಿಂದ ಗುರುಗ್ರಹದ ಬಗ್ಗೆ ತಿಳಿದಿರುವ ವಿಚಾರ 
ಹೀಗಿದೆ: 


(1) ಗುರುಗ್ರಹ ತನ್ನ ಅಕ್ಷದ ಮೇಲೆ ವೇಗವಾಗಿ ಭ್ರವುಣಿಸುವ ದ್ರವ 
ಜಲಜನಕದ ಗು ರೂಡ್ವ ಚೆಂಡು. ಅದರ ಭು ಗುರುತಿಸಬಹುದಾದ ಗಟ್ಟ 
ಪ್ರ ಡೇಶವಿಲ್ಲ. 


(1) ಇದರ ಎರಡು ಒಳಚಂದ್ರ ಗಳಾದ ಅಯೊ ಮತ್ತು ಯೂರೋಪ್‌ 


ಷಿ೨ ನಿಜಾನ ಕರ್ಣಾಟಕ 
ಅಲಾ 


ವಾಗಿರಲೇಬೇಕು. ಅಲ್ಲದೆ ಧೂಳಿನ ಆಕಾಶಸಾಂದ್ರತೆಯಂ ಸಾಕಷ್ಟು ಹೆಚ್ಚಾ 
ಗಿರಲೂ ಬೇಕು. ಆದ್ದರಿಂದ ಕೆಂಪುವರ್ಣಾತೀತ ಆಕರಗಳಿಗೆ ಸಾಮಾನ್ಯವಾಗಿ 
ನಕ್ಷತ್ರ ಮತ್ತು ಅಂತರನಕ್ತತ್ರಿ ಯ ಮಾಧ್ಯಮದ ಸಾಂದ್ರೀಯ ಅವರಣ ಇವುಗಳ 
ನಡುವಣ ಒಂದು ವಿಧದ ಸಂಬಂಧ ಅವಶ್ಯಕವಾಗಿರುವುದು. 

ಒಂದು ನಕ್ಷತ್ರದಿಂದ ಉಂಟಾದ ಅಂತರನಕ್ಷತ್ರೀಯ ಮಾಧ್ಯಮದ ಸರಳ 
ಗುರುತ್ವ ವೇಗೋತೃರ್ಷವು ಅಂತಹ ಸಂಬಂಧಗಳಿಗೆ ಸರಿಹೊಂದಂವುದಿಲ್ಲವೆಂಬಂ 
ದನ್ನು ಅನಿಲಬಲ ನಿಜ್ಞಾ ನದ ಲೆಕ್ಕಾ ಚಾರಗಳಂ ತೋರಿಸಿಕೊಟ್ಟ ವೆ. ಆದ್ದರಿಂದ 
ಧೂಳಿನ ಕಣಗಳ ಮೆತ್ತು. ನಕ್ಷತ್ರ ಗ ಮಧ್ಯೆ ಒಂದು ಆಯು ತಂತು ಇರ 
ಬೇಕೆಂದು ತೀರಾನಿಸಲಾಗಿದೆ. ಅಂತಹ ಸಂಬಂಧ ಎರಡು ವಿಧಗಳಲ್ಲಿ ಉದ್ಭವಿಸ 
ಬಹುದು. ನಕ್ಷತ್ರವು ಧೂಳನ್ನು ಉತ್ಪಾದಿಸುತ್ತದೆ ಅಥವಾ ಧೂಳು ಇರುವ 
ಮೇಘದಿಂದ ನಕ್ಷತ್ರವು ಹುಟ್ಟುತ್ತದೆ. By ವವಾಗಿ ಎರಡು ಸಂದರ್ಭಗಳನ್ನೂ 
ನೀಕ್ಷಿಸಲಾಗಿದೆ. 

ಅಂತರ ನಕ್ಷತ್ರೀಯ ಮೇಘಗಳ ಗುರುತ್ವ ಕಂಸಿಯುವಿಕೆಯಂದ ನಕ್ಷತ್ರಗಳು 
ರಚಿತವಾಗಿವೆ. ಕುಸಿಯುವುದರಿಂದ ಬಿಡುಗಡೆ ಹೊಂದಿದ ಗುರುತ್ವಶಕ್ತಿಯು 
ಮೊದಲು ಆಕಾಶಕ್ಕೆ ರಶ್ಮೀಪ್ರ ಸಾರಗೊಳಂ ವುದು. ಆದರೆ ಸಾಂದ್ರತೆ ಹೆಚ್ಚಿ 
ದಂತೆಲ್ಲಾ, ಮೇಘದಲ್ಲಿ ರ ಯುಂ RE ಅದರ ತಾಪ ಹೆಚ್ಚು ವಂತೆ 
ಮಾಡುತ್ತ ಡೆ. ಆಗ ವ ಅಸ್ಥಿ ರವಾಗಿರುವು ದು ಮತ್ತು ಭವಿಷ್ಯದ ನಕತ್ರ ಗಳ 
ನ್ಯೂಕ್ಲಿಯಗಳಾಗುವ ಒಂದು ಅಥವಾ ಹೆಚಿ ಕ್ಚಿನ ಸಾಂದ್ರೀಯ ಶಾಖವಾದ ತಿರುಳು 
ಗಳುಂಟಾಗುತ್ತವೆ. 

ನಕ್ಷತ್ರಗಳ ಜನನವನ್ನು ಬೆಳಕಿನ ಅಲೆಯುದ್ದದಲ್ಲಿ ನೋಡುವುದು ಕಷ್ಟ. 
. ಏಕೆಂದರೆ ಮೇಘದೊಳಗಿನ ಧೂಳಿನ ಕಣಗಳು ಮಧ್ಯಭಾಗಗಳನ್ನು ವಮಂಬ್ಬೂ 
ಗೊಳಿಸಂತ್ತವೆ. ಆದ್ದರಿಂದ ಎರಡು ಕಾರಣಗಳಿಗಾಗಿ ಕೆಂಪುವರ್ಣಾತೀತ ವೀಕ್ಷಣೆ 
ಗಳಂ ಅಮೂಲ್ಯವಾಗಿವೆ : ಮೊದಲಿಗೆ, ಹೊಸದಾಗಿ ರೂಪಿತಗೊಂಡ ನಕ್ಷತ್ರಗಳು 
ತಾವು ಉದ್ಭವಿಸಿದ ಮೋಘಗಳಿಂದ ಇನ್ನೂ ಆವೃತಗೊಂಡಿರುವಾಗಲೇ ಅವುಗಳನ್ನು 
ನಾವು ಅಧ್ಯಯನ ಮಾಡಲು ಸಾಧ್ಯ. ಏಕೆಂದರೆ ಧೂಳಿನ ಆವರಣವನ್ನು ಕೆಂಪು 
ವರ್ಣಾತೀತ ರಶ್ಮಿಯು ಬೆಳಕಿಗಿಂತ ಕಡಿಮೆ. ಕೃಶವಾಗುತ್ತಾ ತೂರಬಲ್ಲಂದಂ. 
ಎರಡನೆಯದಾಗಿ, ಮೇಘದಲ್ಲಿ ಶಾಖವಾಗಿಯೂ, ಸಾಂದ್ರೀಯವಾಗಿಯೂ ಇರುವ 
ಆವರಣವನ್ನು ಹುಡುಕುತ್ತಾ ನಕ್ಷತವು ರೂಪಿತಗೊಳ್ಳುವ ಪ್ರಾರಂಭ ದಿಶೆ 
ಯಲ್ಲಿಯೇ ಬ ಸ್ಕಾ ನವನ್ನು ನಾವು ಕುತಹಿಿಹಬಹುದು. 

ನೆಂಪ್ರವಣರ್ಣತೀತ, ನಿರಲಿಮೀಟರ್‌ ಅಲೆ ಮತ್ತು ರೇಡಿಯೋ ವಿಧಾನಗಳ 
ಸಂಯಂಕ ಉಪಯೋಗದಿಂದ ಕಳೆದ ಕೆಲವು ವರ್ಷಗಳಲ್ಲಿ ನಕ್ಷತ್ರ ಉದ ವದ 
ಅನೇಕ ಸಾ ್ಸಿನಗಳನ್ನು ಕಂಡುಹಿಡಿದು ಅಧ್ಯಯನ ಮಾಡಲಾಗಿದೆ. ಇಷ್ಟಾ ೫ 


ವಿಜಾ ನವಾರ್ತೆ ೧೦೧ .. 
Nn 4 


ಫೋಬಸ್‌ ಮತ್ತು ಡೀಮಸ್‌ ಮಂಗಳದ ಸುತ್ತ ಚಲಿಸುವಾಗ ಅವುಗಳ 
ಒಂದು ಮಂಖ ಯಾವಾಗಲೂ ಮೂಲಗ್ರ ಹದತ್ತ ತಿರುಗಿರುತ್ತದೆ. (ಚಂದ್ರನ 
ಒಂದು ಮುಖ ಯಾವಾಗಲು ನಮ್ಮ ಕಡೆಗೆ ತಿರುಗಿರುವಂತೆ) ಅವುಗಳು ಮಂಗಳ 
ದಂತೆ ನಸಂಗೆಂಪಾಗಿರದೆ ಬೂದುಬಣ್ಣ ವುಳ್ಳೈವಾಗಿವೆ. ಅವುಗಳಲ್ಲಿರುವ ಕುಳಿಗಳು 
ಮೊನಚಾದ ಅಂಚನ್ನು ಹೊಂದಿವೆ. ಹೀಗಿರಲು ಕಾರಣ, ಅವು ಗಟ್ಟ ಬಂಡೆಗಳಾ 
ಗಿರುವುದು. ಇನೊ ್ಲಂದು ಕಾರಣ, ದೊಡ್ಡ ಆಕಾಶಕಾಯಗಳು ಅವುಗಳನ್ನು 
ಘಟ್ಟಿಸಿರುವುದು. 

ಈ ಉಪಗ್ರಹಗಳ ಮ್ಳೈ ಮೇಲೆ ಕಪ್ಪು ಪುಡಿಯ ತೆಳುವಾದ" ಹೊದಿಕೆಯಿಂದೆ. 
ಇವುಗಳ ಗುರುತ್ವ ಕರ್ಷಣ “ಬಹಳ ಕಡಿಷೆಯಿದ್ದಾ ಗ್ಯ ಈ. ಪುಡಿಯ ಹೊದಿಕೆ 
ಇರಲು ಹೇಗೆ ಸಾಧ್ಯವಾಯಿತೆಂಬುದು ಖಗೋಳ ವಿಜ್ಞಾನಿಗಳಿಗೆ ಒಂದು 
ಸವಾಲಾಗಿದೆ. ಸಕಾರಣವಾಗಿ ತೋರುವ ಒಂದು ವಿವರಣೆ ಹೀಗಿದೆ: ಆಕಾಶ 
ಕಾಯಗಳು ಮಂಗಳನಿಗೆ ಘಟ್ಟ ಸಿದಾಗ ಸೃಷ್ಟಿ ಯಾಗುವ ೆಗ್ನಾ ವಶೇಷ ಚಿಮ್ಮಿ 
ಇವುಗಳ ಮೇಲೆ ಸಂದ್ರ ಕರಾ ಬಾಜ 

ಈ ಉಪಗ್ರಹಗಳ ಆಕರದ ಬಗ್ಗೆ ಯೂ ಸರಿಯಾದ ಬತ 
ಒಂದು ಊಹೆ: ಗರಜ ಸೃಷ್ಟಿಯಾದಾಗ ಉಳಿದ ದ್ರವ್ಯ ಎರಡು ಉಪಗ್ರಹ 
ಗಳಾಗಿ ಮಾರ್ಪಟ್ಟ ರಬಹುದು. ಎರಡನೆಯದು : ವಂಂಗಳನಿಗೆ. ಒಂದಂ ಜೊಡ್ಡ 
ಚಂದ್ರ ಇದ್ದಿ ಅಮೆ ಯಾವುದೋ ಅಸಘಾತಕ್ಕೈ ಸಿಕ್ಕೆ ಒಡೆದು ಎರಡಂ ಚೂರಾಗಿರೆ 

ಬಹುದು. "ಮಂಗಳ ಅಲೆದಾಡುವ ಒಂದು ಹೊಡ್ಡ ಆಸ್ಟಿರಾಯಿಂಡನನ್ಲಿ ಸೆರೆಹಿಡಿ 
ದಿರಲೂ ಬಹುದು ; ಅದು ಹೇಗೊ ಒಡೆದು ಎರಡು ಚೂರಾಗಿರಬಹುದು. ಈಗ 
ಮಂಗಳನ ಮೇಲಿರುವ ವೈ ಕಿಂಗುಗಳು ಈ ಊಹೆಗಳನ್ನು ನಿವಾರಿಸಿ ವಿಜ್ಞಾನಿಗಳು 
ಒಂದು ಸವರಿಂಜಸವಾದ ನಿಲುವಿಗೆ ಬರಲು ಸಹಾಯಮಾಡಬಹುದಂ. 


(561611. Am, Feb., 1977) 


4. ಅತಿಶಕ್ತಿ ರೇಖೀಯ ನೇಗೋತ್ಕರ್ಷ 
ಪ್ರಾಂಕ್‌ಫರ್ಟಿಂದ 20 ಕಿ.ಮೀ. ದೂರದಲ್ಲಿರುವ ಸುಸಜ್ಜಿತ ಭಾರ ಅಯಾನು 
ಸಂಶೋಧನಾಲಯದಲ್ಲಿ ಅತಿಶಕ್ತಿ ರೇಖೀಯ ವೇಗೋತೃರ್ಷವೊಂದು ಈಗ 
ಕಾರ್ಯಾಚರಣೆಗೆ ತೊಡಗಿದೆ. ಅಂತಿಮವಾಗಿ . ಪ್ರತಿ ನ್ಯೂಕ್ಲಿಯಾನಿಗೆ 10 
ನಿ. ಎ. ವೋ. ಶಕ್ತಿಯನ್ನು ಹೊಂದಿರುವ ಯಂರೇನಿಯಂ ಅಯಾನುಗಳನ್ನೂ. 

ಪ್ರತಿ ನ್ಯೂಕ್ಲಿ ಯಾನಿಗೆ 14 ನಿಂ. ಎ. ವೋ. ಶಕ್ತಿಯನ್ನಿ ಹೊಂದಿರುವ ಹಗುರ 
ವಾನ ಆರ್ಗಾನ್‌ ಅಯಾನುಗಳನ್ನು ಒದಗಿಸಲು ಇದು ಸ ಸಜ್ಜಾ ಗಿದೆ: ಪೀರಿಯಾಡಿಕ್‌ 
ಪಟ್ಟಿಯಲ್ಲಿರುವ ಎಲ್ಲ ಧಾತುಗಳ ಅಯಾನುಗಳನ್ನೂ ವೇಗೋತ್ಯ ರ್ಹಿಸಲು 
ಸಮರ್ಥವಾಗಿರುವ ವೇಗೋತ್ಕರ್ಷ ಇದೊಂದೆ. 


೩೦ ವಿಜ್ಞಾನ ಕರ್ಣಾಟಕ 4 
೧೩ 


ವಿಜ್ಞಾ ನ ಶಾಖೆಯ ವಿಚಾರವಾಗಿ ಸ್ವಲ್ಪ ತಿಳಿಯೋಣ. ರೋಹಿತದ ಕೆಂಪು 
ವರ್ಣಾಕೀತ ಭಾಗದಿಂದ ವಿಶ್ವವನ್ನು ವೀಕ್ಷಿಸುವುದು ಸಾಧ್ಯವೆಂಬುದನ್ನು ಹೆದಿನೆಂಟ 
ನೆಯ ಶತಮಾನದಲ್ಲಿ ಹೆರ್‌ಷೆಲ್‌ ಎಂಬ ವಿಜ್ಞಾನಿಯ ತೋರಿಸಿಕೊಟ್ಟ ದ್ದಾ ಗ್ಳೂ 
ಇತ್ತೀಚಿನಷರೆಗೆ ಸೌರವ್ಯೂಹದ ವಸ್ತು ಗಳನ್ನು ಮತ್ತು ಪ್ರಕಾಶಮಾದ "ನಕ್ಷತ್ರ 
ಗಳನ್ನು ನೋಡುವುದು ಸಾಮಾನ್ಯ 'ಕಡಿವೆಂ "ಓರಿಯುದ್ದದ ನೀಕ್ಷಣೆಗೆ ಮಾತ್ರ 
ಸೀವಿಂತವಾಗಿತ್ತು.. 1960ರಂದೀಜೆಗೆ ಹೊಸ ಶೋಧನಾ ವ್ಯವಸ್ಥೆಗಳ ಬೆಳವಣಿಗೆ - 
ಯಿಂದ ಕೆಲವು ಅನಿರೀಕ್ಷಿತವಾಗಿ, ಪ್ರಕಾಶಮಾನವಾದ ವಿಶ್ವದ ಕೆಂಪುವರ್ಣಾತೀತ 
ಆಕರಗಳನ್ನು ಪತ್ತೆ ಹಚ್ಚಿದುದರಿಂದ ಈ ವಿಷಯದಲ್ಲಿ ಆಸಕ್ತಿಯು ಮತ್ತೆ ಕೆರಳಿತು. 
ದೊಡ್ಡ ಪ್ರತಿಫಲನ ದೂರದರ್ಶಕಗಳು ಮತ್ತು ಗ್ಯಾಲಿಯಂ ಸೇರಿಸಿರುವ 
ಜರ್ಮೆೇನಿಯಂ ಬೋಲೋ ಮಿಾಟರಂಗಳು ಅಥವಾ ಇಂಡಿಯಂ ಆಂಟಮೊನೈಡ್‌ 
ದ್ಯು ತಿ ವಿದ್ಯತ್‌ ಉಪಕರಣಗಳಂತಹ ಅತಿ ಶೀತಲಗೊಳಿಸುವ ಘನಸ್ಥಿ ತಿ ದ್ಯುತಿ 
ತೋಳ ಉಪಕರಣಗಳನ್ನು ಈ ವಿಜ್ಞಾ ನಶಾಖೆಯಲ್ಲಿ ಉಪಯೋಗಿಸುತ್ತಾ ರೆ 

ಭೂವಿಂಯ ಮೇಲಿನಿಂದ' ನಡೆಸುವ ಕೆಂಪುವರ್ಣಾತೀತ ಖಗೋಳವಿಜ್ಞಾನ 
ವಿಧಾನಗಳ ಮೇಲೆ ಭೂವಿಂಯ ವಾತಾವರಣವು ಕೆಲವು ತಡೆಗಳನ್ನು ಒಡ್ಡ 
ವುದ... 14m ಮತ್ತು 40 4m ಅಲೆಯುದ್ದಗಳ ಮಧ್ಯೆ ಕೆಂಪುವರ್ಣಾತೀತ 
ಕಿರಣಗಳು ಕಟುವಾಗಿ ಕೃಶವಾಗದೆ ವಾತಾವರಣದ ಮೂಲಕ ಚಲಿಸುತ್ತವೆ ; 
ಅದರಲ್ಲಿಯೂ 2.0 ಮತ್ತು 2.4/ಓಣಿಗಳ ನಡುವಣ ಮತ್ತು 8 ಮತ್ತು 134m 
ಗಳ ನಡುವಣ ಅಲೆಯುದ ಗಳನ್ನು ಹೆಚ್ಚು ಉಪಯೋಗಿಸುತ್ತಾ ಕೆ. ಇಂತಹ 

ಪ್ರಯೋಗಗಳಲ್ಲಿ ಸಾಮಾನ್ಯವಾಗಿ ಜಡ ಒಂದು ತೊಂದರೆಯೆಂದರೆ 

ವಣ 300 ಡಿಗ್ರಿ ಕೆಲ್ವಿನ್‌ ರೂಪದಲ್ಲಿರುವ ಯಾವುದಾದರೂ ಕಾಯವು 
104m ಸುತ್ತಣ 'ಅಲೆಯುದ್ಧ ಗಳಲ್ಲ ಬಹು ಶಕ್ತಿಯುತವಾಗಿ ರಶ್ಮಿಪ್ರಸಾರ 
ಮಾಡುವುದು. ಆದ್ದರಿಂದ ಕೆಂಪು ವರ್ಣಾತೀತ ದೂರದರ್ಶಕಗಳಲ್ಲಿ ಅವುಗಳ 
ವಿನ್ಯಾಸದಿಂದ ಹೊಮ್ಮುವ ರಶ್ಮಿಯಂ ಶೋಧಕವನ್ನಿ ತಲುಪದಂತೆ ವಿಶೇಷವಾಗಿ 
ಚಿಸಬೇಕಾಗಿರುವುದೇ ಆಗಿದೆ. ಆದಾಗ್ಯೂ ಪಾಲೊಮಾರ್‌ನ 200 ಅಂಗುಲದ 
ದೂರದರ್ಶಕದಂತಹ ವ್ಯತ್ಯಾಸಮಾಡಿಕೊಂಡಿರುವ ದೊಡ್ಡ ದ್ಯುತಿ ಉಪಕರಣ 
ಗಳನ್ನು ಉಪಯೋಗಿಸಿ ಕೆಂಪುವರ್ಣಾತೀತ ಖಗೋಳವಿಜ್ಞ್ಯಾ ನ ಅಧ್ಯಯನ ಮಾಡ 
ಲಾಗಿದೆ. 

40-304m ಅಲೆಯುದ್ಧ ಗಳಲ್ಲಿ ಭೂಮಿಯ ವಾತಾವರಣವು ಪೂರ್ಣ 
ಅಪಾರದರ್ಶಕವಾಗಿದೆ. ಈ ಸಮಸ್ಯೆ ಎದುರಿಸಲು ದೂರಸಂಪರ್ಕವುಳ್ಳ ನಿಯಂ 
ತ್ರಿತ ಬಲೂನ್‌'ಗಳಲ್ಲಿ ಅಳವಡಿಸಿದ ದೂರದರ್ಶಕಗಳು ಅಥವಾ ಆಕಾಶವೀಕ್ಷಣಾ 
ಲಯಗಳನ್ನು ಉಪಯೋಗಿಸುವುದಂ ಅವಶ್ಯ ಕವಾಗಿಡೆ. 

' ಅತ್ಯಂತ ಉದ್ದವಾದ ಚಸರಾ ಇ ಆಕೆಯತ್ತ ಗಳಲ್ಲಿ, 0.3 ಮತ್ತು 


ವಿಜಾನ ವಾರ್ತೆ ೧೦೩ 
0೧೧ 


“ ಸೈನ್ಸ್‌ ಟುಡೇ? ಪತ್ರಿಕೆಯು ಆಗಸ್ಟ್‌ 1977ರ ಸಂಚಿಕೆಯಲ್ಲಿ “ ನಾಲಬ್ಬು 
ಬಣ್ಣ ಗಳ ಊಹೆಯ ಮೇಲೆ! ವ್ಯಾಪಕ ಲೇಖನವನ್ನು ಬರೆದಿರುವ ಡಾ. ನವೀನ್‌ 
ಎಂ. ಸಿಂಭಯವರ ಮಾತಿನಲ್ಲಿ" ಗಣಿತ ಚರಿತ್ರೆಯಲ್ಲಿ 22 ಜುಲೈ 1976 ಬಲು 
ಮಹತ್ತ್ವದ ದಿವಸ. ` ಗಣಿತಜ್ಞ, ಎಂಜಿನಿಯರ್‌, ಭೌತವಿಜ್ಞಾ ನಿ, ಭಾಷಾ 
ವಿಜ್ಞಾನಿ ಮಂಂತಾದವರನ್ನೇ ಅಲ್ಲದೆ ಸಾಮಾನ್ಯ ವ್ಯಕ್ತಿ ಗಳನ್ನು ಕಡ ಸುದೀರ್ಫ 
ಕಾಲ ತನ್ನ ಸರಳತೆಯಿಂದ ಹಾಗೂ ಜಾರಿಕೆಯಿಂಂದ ಜೆರಗುಗೊಳಿಸಿದ್ದ ನಾಲ್ಕು 
ಬಣ್ಣಗಳ ಸಮಸ್ಯೆ ಅಂದು ಮೋಕ್ಷ ಕಂಡಿತು”. ಈ ಸಮಸ್ಯೆಗೆ ಪರಿಹಾರ ಪಡೆ 
ಯುವ ದಿಶೆಯಲ್ಲಿ ಹಾಕೆನ್‌ ನಂತ್ರ ಅೃಸಲ್‌ ಸುಮಾರು 400 ಪುಟಗಳಷ್ಟು 
ಸವಿವರ ಸರಳ ಹಾಗೂ ತಾರ್ಕಿಕ_ ವಾದಗಳನ್ನು ಮಂಡಿಸಿರುವರು. ಪ್ರಪಂಚದ 
ಅತ್ಯುತ್ಕೃಷ್ಟ ಗಣಕಗಳ ಪೈಕಿ ಕೆಲವನ್ನು ಆಯ್ದು ಸುಮಾರು 1,200 ತಾಸುಗಳ 
ಕಾಲ ಅವನ್ನು ಉಸಯೋಗಿಸಿದ್ದಾ ರೆ. 

ಐದು ಬಣ ಗಳನ್ನು ಜೇಡುವ ಪಟ ಯಾವುದೂ ಇಲ್ಲ ಎಂಬುದನ ತ್ತಿ ಗಣಿ 
ತೀಯವಾಗಿ ಸಾಧಿಸಂವುದರ ಮೂಲಕ ಹಾಕಿನ್‌ ಮತ್ತು ಆಪಲ್‌ 4 ನಾಲ್ಕೂ 
ಬಣ್ಣ ಗಳ ಊಹೆಗೆ ಸಮರ್ಪಕ ಗಣಿತಸಾಧಣೆಯನ್ನ್ನ' ಒದಗಿಸಿದ್ದಾರೆ. ಭವಿಷ್ಯ 
ದಲ್ಲಿ' ಗ್ರಾಥ ” ಸಿದ್ಧಾಂತದ ಮೇಲೆ ಇದರಿಂದ ವಿಶೇಷ ಪ್ರಭಾವ ಆದೀತೆಂದು 
ನಿರೀಕ್ಷಿಸಲಾಗಿದೆ. 

ಜಿ. ಟಿ. ಎನ್‌. 
6. ಕುದಿಯುವ ಮತ್ತು ಘನೀಕೆರಿಸುವ ಬಿಂದುಗಳ ಹೊಸೆ ಮೌಲ್ಯಗಳು 


1968ರಲ್ಲಿ ನೀರಿನ ಕುದಿಯುವ ಬಿಂದು, ತವರ ಮತ್ತು ಸತುಗಳ ಘನೀ 
ಕರಿಸುವ ಬಿಂದುಗಳನ್ನು ಅಂತರರಾಷ್ಟ್ರೀಯ ಕಾರುತತ್ಸರ ತಾಪ ಪಶ್ರೇಣಿಯಲ್ಲಿ 
(1815) ಗೊತ್ತುಪಡಿಸಿದ ಮೌಲ್ಯಗಳು ಉಷ್ಣ ಯಾಂತಿ; ಕ ಮೌಲ್ಯಗಳಿಗಿಂತ 
ಹೆಚ್ಚಾಗಿರುವುದು ಈಗ ಗೊತ್ತಾಗಿದೆ. ಕೆಸ್ಸಿಗಲ್ಡ್ಸ್ಸರ್‌ ಮತ್ತು ರಾಬರ್ಟ್‌ 
ಎಡ್ಸಿಂಗರ್‌ ಅವರು ನ್ಯಾಷನಲ್‌ ಬ್ಯೂರೋ ಆಫ" ಸ್ಟ್ರಾ ಕಿಂಡರ್ಚ್ಸ್ಸ್‌ನಲ್ಲಿ ಮಾಡಿದ 
 ಅಳತೆಗಳಿಂದ (1818) ಕ್ರೀಣಿಯ ಮರುನಿರೂಸಣೆಗೆ ದಾರಿಯಾಗಬಹುದು. 
ಮೊದಲಿನಿಂದಲು ಸಂಶೋಧಕರು ಅನಿಲ ತಾಪಮಾನಿಗಳನ್ನೇ ಉಪಯೋ 
ಗಿಸುತ್ತಿದ್ದರೂ ಅವರರ ಯಾವುದೋ ತಪ ಮನ್ನ ನಡುಕ ದ್ವಿರಜೇಕು.- ಸುಮಾರು 
20 ವರ್ಷಗಳ ಸತತ ಪ್ರಯತ್ನ ದಿಂದ ಗಲ. ಮತ್ತು ಎಡ್ಡಿ ೦ಗರ್‌ ಮೊದಲು 
ನೀರಿನ ಕುದಿಯುವ ಬಂದುವನ್ನು 99: ಜಲ ಎಂಡು ನಿರ್ಧವಸಿದರು. ಇದಕ್ಕು 
ಹಿಂದಿನ (1968) ಮೌಲ್ಯಕ್ಕು ಇರುವ ಅಂತರ--0.025°೦. ಇದಾದಮೇಲೆ 
ಅವರು ತವರ ಮತ್ತು ಸತುಗಳ ಘನೀಕರಣ ಬಿಂದುಗಳನ್ನು 231.924°C 
ಮತ್ತು 419.514°C ಎಂದು ಸ್ಕಿ ಸ್ಕಿರಪಡಿಸಿದರಂ. ಇವುಗಳಿಗು ಹಿಂದಿನ ' ವೌಲ್ಯ 
ಗಳಿಗು ಇರುವ ವ್ಯತ್ಯಾಸ ಸಗಳು ಕ್ರಮವಾಗಿ 0.045°೦C ಮತ್ತು 0.66°C. 


೨೬ ವಿಜಾ ನ ಕರ್ಣಾಟಕ 
೧ 


ಮಾಡುವ ಸ್ಥಿತಿಗಳಲ್ಲಿ ಹೈದ್ರೋಗವೂ ಒಂದು. ವಾಸ್ತವವಾಗಿ ರೋಗಾಣುಗಳು 
ಉಂಟುಮಾಡುವುದು ಅಯೋರ್ಟದ ಉರಿಊತ (ಸಿಫಿಲಿಟಕ್‌ ಅಯೋರ್ಟೈಟಸ್‌). 
ಊತ ಅಯೋರ್ಟದಲ್ಲಿ ಹಿಂದಕ್ಕೆ ಹರಡುತ್ತ ಅದರ ಬುಡವನು ತಲುಪಿದಾಗ ಅಲ್ಲಿರುವ 
ಅಯೋರ್ಟಿಕ್‌ ಕನಾಟಿವನ್ನು ಆವರಿಸುತ್ತದೆ. ಪರಿಣಾಮ ಕವಾಟದ ಹಿಗ್ಗ ಲಿಕೆ ಹಾಗೂ 
ಭಾಗಶಃ ಅವನತಿ. ಇದರಿಂದ ಎಡಹೆ ೈತ್ಯುಸ್ಸ್ಸಿ ವ್ಯಾ ಕೋಚಿಸಿದಾಗ ಅಯೋರ್ಟಿದಿಂದ 
ಹೃತ್ಯುಕ್ಸಿಗೆ ರಕ್ತ ಭಾಗಶಃ ವಾಪಸಾಗುತ್ತದೆ. ರಿಯೋರ್ಟದ ಕವಲುಗಳಲ್ಲಿ ರಕ್ತದೆ 
ಪರಿಮಾಣ ಒತ್ತಡಗಳೂ ಕಡಿಮೆ ಆಗುತ್ತದೆ. ಮುಂದಿನದು ಎಡಹೃತ್ವುಸ್ಸಿ ಹೆಚ್ಚು 
ಶ್ರಮವಹಿಸಿ ಸಂಕೋಚಿಸಿ ಹೆಚ್ಚು ರಕ್ತವನ್ನು ಹೊರದೂಡಿ ಪರಿಸ್ಥಿ ತಿಯನ್ನು ಹದಕ್ಕೆ 
ತರುವ ಪ್ರಯತ್ನ. ಮೊದಮೊದಲು ಇಂಥ ಶ್ರಮ ಹ್ಥ ೈತ್ಯುಕ್ಸಿಯನ್ನು ಬಲಪಡಿಸಬಲ್ಲ 
ಸಾಧನೆಯಂತೆ ವರ್ತಿಸುತ್ತದೆ. ಆದರೆ ಕ್ರ ಮೇಣ ಇದು ಹ ೈತ್ಯು ಕ್ಷಿಗೆ ನಿಭಾಯಿಸಲಾಗದ 
ಹೊರೆಯಾಗಿ ಸರಿಣಮಿಸಿ ಕೊನೆಗೆ ಎಡಹೃತ್ತುಕ್ಷಿ ಕುಸಿದುಹೋಗುತ್ತದೆ. ಸಂಧಿವಾತ 
ಸಂಬಂಧಿಕ ಹೃದ್ರೋಗದಲ್ಲಿಯಂತೆಯೇ. ಹೋಗ ವ್ಯಕ್ತವಾದ ಎರಡು ವರ್ಷಗಳೊಳಗೆ 
ವ್ಯಕ್ತಿ ಮ ೃತನಾಗುವುದೇ ಸಾಮಾನ್ಯ. ರೋಗರಿವಾರಣೆಯ ಮಾರ್ಗ ವ್ಯ ಕ್ರ ವಾದದ್ದೆ ಲ 
ಈ ಕೈಗ ರೋಗವನ್ನು ಸಂಪಾದಿಸದಿರುವುದು ಮತ್ತು ಹಾಗೆ ರೋಗವನ್ನು ಅಂಟಿಸಿ 
ಕೊಂಡರೂ ಅದನ್ನು ತ್ವರಿತವಾಗಿ ಹಾಗೂ ಪೂರ್ಣವಾಗಿ ಚಿಕಿತ್ಸಿಸಿಕೊಳ್ಳು ವುದು. 
ಹೆ ಸೈದ್ರೋಗ ಉಂಬಟಾಗುವತನಕ ಸ್ಥಿ ತಿಯನ್ನು ಜೆಳೆಯ ಬಿಟ್ಟ ಕೆ ಆದು ಹೆಚ್ಚು ಕಡಿಮೆ 
ಚಿಕಿತ್ಸಾತೀತ. 

ರಕ್ತದ ಒತ್ತಡದ ಆಧಿಕೃದಿಂದ ಬರುವ ಹೃದ್ರೋಗ (ಹೈಸರ್‌ಟಿನಿಸಿವ್‌ ಹಾರ್ಟ್‌ 
ಡಿಸೀಸ್‌) : ಅಪಧಮನಿಗಳಲ್ಲಿ ರಕ್ತದ ಒತ್ತಡ ನಡುವಯಸ್ಸು ಕಳೆದಮೇಲೆ ಅನೇಕರಲ್ಲಿ 
ಅಧಿಕವಾಗುವುದು ಕಂಡುಬಂದಿದೆ. ಇಂಥ ಅಪಧಮನಿಗಳ ಒಳಕ್ಕೆ ಮಿಡಿತ ಮಿಡಿತ 
ದಲ್ಲೂ ಹೊಸಹೊಸದಾಗಿ ರಕ್ತವನ್ನು ತಳ್ಳ ಜೀಕಾದರೆ ಗುಂಡಿಗೆ ಹೆಚ್ಚು ಶ್ರಮವಹಿಸಿ 
ಮಿಡಿಯಬೇಕು ಎನ್ನುವುದು ವ್ಯಕ್ತ ವಾದ ವಿಷಯವೇ. ತಿಂಗಳುಗಟ್ಟ ಲೆ, ವರ್ಷಗಟ್ಟ ಲೆ 
ಗುಂಡಿಗೆ ಇಂಥ ಶ್ರಮಕೆಲಸವನ್ನು ಮಾಡಬೇಕಾಗಬಹುದು. ಪ್ರಾ ಕುಭದಲ್ಲಿ ಈಶ ಶ'ಮ 
ಎಡಹೆ ೈತ್ಯುಕ್ಸಿ, ಕಯ ಗಾತ್ರ ಸಾಮರ್ಥ್ಯಗಳನ್ನು ಹೆಚಿ ೬ ಸುವುಡರಿಂದ ಗುಂಡಿಗೆಯ ಶ್ರ ಮ 
ಮಾರಣ ಕಕ ಇರುತ್ತದೆ. ಇಂಥ ಗುಂಡಿಗೆಯನ್ನು ಪ್ರತಿಫಲಯುಕ್ತ ಗುಂಡಿಗೆ 
(ಕಾಮ್‌ಪೆನ್‌ಸೇಟಿಡ್‌ ಹಾರ್ಸ್‌) ಎನ್ನುತ್ತಾರೆ. ಸ್ಥಿತಿ ಹೀಗೇ ಇದ್ದ ರೆ ಬಾಧಕವಿಲ್ಲ. 
ಆದರೆ ಕಾಲಕಳೆದಂತೆ ವ್ಯಕ್ತಿ ಗೆ ವಯಸ್ಸಾದಂತೆ, ರಕ್ತ ದ ಒತ್ತ ಡದ "ಕಿಚ್ಚಾ ಗುತ್ತಲೇ 
ಹೋಗುವುದು ಸ ಸಾಮಾನ್ಯ. ಗಾತ್ರವೃದ್ಧಿ, ಸಾಮರ್ಥ್ಯವೃದ್ಧಿ ದ್ದ ಆಗಿದ್ದರೂ ಹೆಚ್ಚು ತ್ರ ಲೇ 
ಇರುವ ರಕ್ಕದ ಒತ್ತಡದ ಎದುರಾಗಿ ಚನ ವನ್ನು ತೂಗ ಕಲು ಎಡಹ ತುತ್ತಿಗೆ. ಪುನಃ 
ಕಷ್ಟ ತಲೆದೋರಿ, ದಿನಕಳೆದಂತೆ ಶ್ರಮ ಹೆಚ್ಚಾ ಗುತ್ತ ಮಿತಿಮೀರಿದಾಗ ಅದು ಸೋತು 
ಯುತ ದೆ. ಇಂಥ ಗುಂಡಿಗೆಯನ್ನು ಪ್ರತಿಫಲನಾಶಕ ಗುಂಡಿಗೆ (ಡಿಕಾಮ್‌ಪೆನ್‌ 
ಸೇಟಿಡ್‌ ಹಾರ್ಸ್‌) ಎನ್ನಲಾಗಿದೆ. ಎಡಹೃತ್ಯುಕ್ಸಿಯ ಕುಸಿತದ ಪರಿಣಾಮ ಸಂಧಿವಾತ 


ವಿಜ್ಞಾ ನವಾರ್ತೆ ೧೦೫ 


ಹೈಡ್ರೊಜನ್‌ ಸಂಯುಕ್ತಗಳ ರಚನೆಯನ್ನು ಕುರಿತು ಮಹತ್ವಪೂರಿತ ಸಂಶೋಧನೆ 
ನಡೆಸಿರುವ ಹಾರ್ವರ್ಡ್‌ ವಿಶ್ವವಿದ್ಯಾನಿಲಯದ ವಿಲಿಯವರ್‌, ನನ್‌ ಲಿಪ್ಸ್‌ ಕೂಂಬ್‌ 
ಅವರಿಗೆ ನೀಡಲಾಗಿದೆ. ವೈದ್ಯ ವಿಜ್ಞಾನ ಮತ್ತು ಶರೀರವಿಜ್ಞಾನದ ಎಜುಮಾನ 
ವನ್ನು ಬಿತೆಸ್ಡ ನ್ಯಾಷನಲ್‌ ಇನ್ಸ್‌ ಟಿಟ್ಯೂಟ್‌ ಆಫ್‌ ನ್ಯೂರಲಾಜಿಕಲ್‌ ಡೀಸೀಸಸ್‌ 
ಅಂಡ್‌ ಸ್ಟ್ರೋಕ್ಸ್‌ ನಲ್ಲಿ ಕೆಲಸಮಾಡುತ್ತಿರುವ ಡೇನಿಯಲ್‌ ಕಾರ್ಲ್‌ಟಿನ್‌ 
ಗಯ್ನ್ನು ಸೆಕ್‌ ಅವರೂ ಓಲಿಡೆಲ್ಫಿಯಾದ ಇನ್ಸ್‌ ಟಟ್ಯೂಟ್‌ ಫಾರ್‌ ಕ್ಯಾನ್ಸರ್‌ 
ರಿಸರ್ಚ್‌ನಲ್ಲಿ ಪ್ರಾಧ್ಯಾಪಕರಾಗಿರುವ ಬರೂಖ್‌ ಸಾವರ ಅಲ್‌ ಬ್ಲಂಬರ್ಗ್‌ 
ಅವರೂ ಪಡೆದಿದ್ದಾರೆ. ಇವರು ನಿರ್ದಿಷ್ಟ ಸೋಂಕು ರೋಗಗಳ ಮೂಲ ಮತ್ತು 
ಕ್ರಿಯಾನಿನ್ಯಾಸಗಳನ್ನು ಪತ್ತೆ ಮಾಡಿದ್ದಾರೆ. 
ನ್ಯೂಯಾಕ್‌ನ ಬ್ರೂಕ್ಲಿನ್‌ನಲ್ಲಿ 1931ರ ಮಾರ್ಚಿ 22ರಂದು ಜನಿಸಿದ 
ರಿಖ್ಚರ್‌ ಅವರು ವೆಂಸಾಚಂಸೆಟ್ಸ್‌ ಇನ್ಸ್‌ ಟಟ್ಯೂಟ್‌ ಆಫ್‌ ಟಿಕ್ನಾ ಲಜಿಯಲ್ಲಿ 
ವ್ಯಾಸಂಗ ಮಾಡಿ 1956ರಲ್ಲಿ ಭೌತವಿಜ್ಞಾನದ ಪಿಎಜ್‌.ಡಿ. ಡಿಗ್ರಿಯನ್ನು 
ಪಡೆದರು. ಆ ಕೂಡಲೇ ಅವರು ಸ್ಟ್ರ್ಯಾನ್‌ಫರ್ಡ್‌ ವಿಶ್ವವಿದ್ಯಾನಿಲಯದ ಅಧಿಕ 
ಶಕ್ತಿ ಭೌತಶಾಸ್ತ್ರ ಸಂಶೋಧನಾಲಯವನ್ನು ಸೇರಿ 1967ರಲ್ಲಿ ಅಲ್ಲಿ ಪ್ರಾಧ್ಯಾಪಕ 
ರಾದರು. 1973ರಿಂದಲೂ ರಿಖ್ವರ್‌ ಮತ್ತು ಅವರ ಸಹೋದ್ಯೋಗಿಗಳು 
ಕ್ಯಾಲಿಫೋರ್ನಿಯದ ಪ್ಯಾ ಲೊ ಆಲ್ಟೊ ದಲ್ಲಿರುವ ಸಾ ಕಿನ್‌ ಫರ್ಡ್‌ ರೇಖೀಯ 
ವೇಗೋತ್ಯ ರ್ಷಕ ಕೇಂದ್ರ 'ದಲ್ಲಿ (SLAC. Stanford ವ Accelerator 
Centre) ಅತ್ಯಧಿಕ ಶಕ್ತಿ ತ 'ಪಾಸಿಟ್ರಾ ನ್‌ ಮತ್ತ ಇಲೆಕ್ಟ್ರಾನ್‌ಗಳೆ ಸಂಘಟ್ಟಿ ಣೆ 
ಯಿಂಂದ ಉತ್ಪತ್ತಿ ಯಾಗುವ ಕಣಗಳ ಪರಿಶೀಲನೆಯಲ್ಲಿ ತೊಡಗಿದ್ದರು... ಎರೆಡು 
ಮೊಲಿ ಉದ್ದದ ಸ್ಟ್ಯಾನ್‌ಫರ್ಡ್‌ ರೇಖೀಯ ವೇಗೋತ್ಕರ್ಷಕವು ಇಲೆಕ್ಟ್ರಾನ್‌ 
ಗಳನ್ನೂ 4.5 6ಳಯಂಷ್ವೂ (೮೦% ಗಿಗಾ ಇಲೆಕ್ಟ್ರಾನ್‌ ಪೋಲ್ಸ್‌ ನ ಬಿಲಿಯನ್‌ 
ಇಲೆಕ್ಟ್ರಾನ್‌ ಮೋಲ್‌ ತ ಅಧಿಕರಕ್ಕ ಗೆ ವೇಗೋತ್ಸರ್ಷಿಸಿ ಪರಸ್ಪರ ನಿರುದ್ಧ ದಿಕ್ಳು 
ಗಳಲ್ಲಿ -ಸ್ಟಾ ಕ್ರಿನ್‌ನ ಫರ್ಡ್‌ ಪಾಸಿಟ್ರಾನ "ಇಲೆಕ್ಟ್ರಾನ್‌ ವೇಗೋತೃ ರ್ಷಕೆ ವೃತ್ತ 
ದೊಳಳಕ್ಕೆ (SPEAR-Stanford NT ಚಡ 0 10 Ring) 
ಕಳಿಸುತ್ತದೆ. ಈ ವೃತ್ತ ತವು ಹಾಗೆ ದೊರೆತ್‌ ಅಧಿಕಶಕ್ತಿಯ ಕಣಗಳನ್ನು ಚಕ್ರಾ 
ಕಾರದ ಪಥದಲ್ಲಿ ಪರಸ್ತ ರ ವಿರುದ್ಧ ದಿಕಿ ನಲ್ಲಿ ಸುತ್ತುಹಾಕಿಸಿ ಅವು ಡಿಕ್ಕಿ ಹೊಡೆ 
ಯಲು ಅನಂವು ಮಾಡಿಕೊಡುತ್ತದೆ, ಇ ಪಾಸಿಟ್ರಾನ್‌-ಇಲೆಕ್ಟ್ರಾನ್‌ ಡಿಕ್ಕಿಯಿಂದ 
ತೃತ್ತಿಯಾಗುವ ಕಣಗಳಲ್ಲಿ 3.1 ಆಂ ರಾಶಿಯ (ಅಂದರೆ, ಪ್ರೋಟಾನಿನ 
ಮೂರರಷ್ಟು ರಾಶಿಯ) ಒಂದರಿ ಹೊಸ ಕಣ ಇರುವುದೆಂಬುದಕ್ಕೆ ಅಕ್ಟೋಬರ್‌ 
1974ರ ವೇಳೆಗೆ ಪೂವ-ಭಾವಿ ಪುರಾವೆ ದೊರೆಯಿತು. .ಮುಂದಿನ ನವೆಂಬರ” 
10ರಂದು ಅದು ಖಚಿತವಾಯಿತು. ಅದಕ್ಕೆ ೪ (ಪೈ) ಕಣ್ಣ ಎಂದು ನಾಮಕರಣ 
ಮಾಡಲಾಯಿತು. 


೨೪ ವಿಜಾನಕರ್ಣಾಟಕ 
ಬ 


ಖಚಿತವಾದ ಕಾರಣ ತಿಳಿಯದು. ಈ ಕಾರಣ ಏನಾಗಿದ್ದೆರೂ ಅದೇ ಕಾರಣಕ್ಕಾಗಿ 
ಗುಂಡಿಗೆಯೂ ಊತಗೊಳ್ಳಬಹುದು. ಊತ ಗುಂಡಿಗೆಯ ಒಳಪದರಕ್ಕೆ ಮಾತ್ರ 
ಅಥವಾ ಹೊರಕವಚಕ್ಕೆ ಮಾತ್ರ ಅಥವಾ ಗುಂಡಿಗೆಯ ಸ್ನಾಯುವಿಗೆ ಮಾತ್ರ ಸೀಮಿತ 
ವಾಗಿರಬಹುದು. ಊತ ಎಲ್ಲೇ ಇರಲಿ ಗುಂಡಿಗೆಗೆ ಖಾಯಂ ಆಗಿ ಧಕ್ಕೆಯಾಗುವುದು 
ನಿಜ. ಒಳಪದರದ ಊತಕ್ಕೆ ಎನ್‌ಡೋಕಾರ್ಶೈಟಸ್‌ ಎಂದು ಹೆಸರು. ಈ ಊತ 
ಗುಂಡಿಗೆಯೊಳಗಿನ ಕವಾಟಿಗಳಿಗೆ ಸೀಮಿತವಾಗಿರುವ ಸಂದರ್ಭಗಳೇ ಹೆಚ್ಚು. ಬಾಲ್ಯಾ 
ವಸ್ಥೆ ಯಲ್ಲಿ ಸ್ಟ್ರೆಪ್ಟೊಕಾಕ್ಳೆ ಎಂಬ ಜಾತಿಯ ಏಕಾಣುಗಳ ಸೋಂಕಿನಿಂದ ಗಂಟಲು 
ನೋವು ಅಥವಾ ಬೇರೆ ಎಡೆ ಉರಿಊತ ಮೊದಲು ಉಂಟಾಗಿ ಸಂಧಿವಾತಜ್ವರ ಹಾಗೂ 
ಗುಂಡಿಗೆಯ ಊತ ಹಿಂಬಾಲಿಸುತ್ತವೆ. ಪ್ರತಿಜೈವಿಕಗಳಿಂದ (ಆಂಟಿಬೈಯೋಜಿಕ್ಸ್‌) 
ಸೋಂಕನ್ನು ಕೂಡಲೇ ಹತೋಟಿಗೆ ತರದಿದ್ದರೆ ಪದೇ ಪದೇ ಜ್ವರ, ಗುಂಡಿಗೆಯ ವ್ಯಾಧಿ 
ಮರುಕಳಿಸುತ್ತಲೇ ಇರುತ್ತದೆ. ಗುಂಡಿಗೆಯ ಕವಾಟಿಗಳಲ್ಲಿ ಹುಣ್ಣಾಗಿ ಅವು ಸಂಪೂರ್ಣ 
ವಾಗಿ ನಾಶಗೊಂಡು ಸ್ಥಿತಿ ವ್ಯಕ್ತಿಗೆ ಮಾರಕವಾಗಬಹುದು. ಜ್ವರ ಕಂಡಮೇಲೆ 
ಗುಂಡಿಗೆಯನ್ನು ಊತಪರಿಣಾಮಗಳಿಂದ ರಕ್ಷಿಸುವುದು ಕಷ್ಟ. ಆದರೆ ಜ್ವರ ಕಾಣಿಸಿ 
ಕೊಳ್ಳುವ ಮೊದಲೇ ಅನೇಕವೇಳೆ ಗುಂಡಿಗೆ ರೋಗಗ್ರಸ್ತವಾಗಿರಬಹುಡೆಂಬುದನ್ನು 
ಅರಿಯಬೇಕು. ಆದ್ದರಿಂದ ಪ್ರಾರಂಭದ ಗಂಟಿಲುನೋವು ವಗೈರೆ ಆದ ತರುಣದಲ್ಲೆ 
ಸೋಂಕನ್ನು ಸರಿಯಾಗಿ ಹಾಗೂ ಪೂರ್ಣವಾಗಿ ಚಿಕಿತ್ಸಿಸುವುದು ಮೇಲು. 


ಕವಾಟಗಳ ಹುಣ್ಣು ವಾಸಿಯಾದರೂ ಕವಾಟನಳೆ ಸಹಜಕ್ರಿಯೆಗೆ ಧಕ್ಕೆ 
ಯಾಗಿರುತ್ತದೆ. ಇದು ಎರಡು ಬಗೆ. ಕವಾಟಗಳು ಪೂರ್ಣವಾಗಿ ತೆರೆದುಕೊಳ್ಳ 
ಲಾರಡೆ ರಕ್ತಸಂಚಾರಕ್ಕೆ ಭಾಗಶಃ ಅಡಚಣೆ ಅಗುವುದು ಒಂದು ರೀತಿಯ ಧಕ್ಕೆ. 
ಕವಾಟಗಳು ಪೂರ್ಣವಾಗಿ ಮುಚ್ಚಿ ಕೊಳ್ಳಲಾರಡೆ ರಕ್ತ ಹೊರಟ ಕಡೆಗೇ ಭಾಗಶಃ 
ವಾಪಸಾಗುವುದು ಇನ್ನೊಂದು. ಇವಕ್ಕೆ. ಅನುಕ್ರಮವಾಗಿ ಸ್ಟೀನೋಸಿಸ್‌ ಮತ್ತು 
ಇನ್‌ಸಫಿಶಿಎನ್ಸಿ ಎಂದು ಹೆಸರು. ಇವುಗಳ ಪೈಕಿ ಯಾವುದಾದರೂ ಒಂದು ಅಥವಾ 
ಎರಡೂ ಸ್ಥಿತಿಗಳು `ಕಂಡುಬರಬಹುದು. ಎರಡೂ ರೀತಿಯ ಧಕ್ಕೆಗಳಾಗಿದ್ದರಂತೂ 
ಸರಿಯೇಸರಿ. :. ಯಾವುದೇ ಒಂದು ರೀತಿಯ ಧಕ್ಕೆಯಾಗಿದ್ದ ರೂ ಅದರಿಂದ ಗುಂಡಿಗೆಯ 
ಕೆಲಸ ಹೆಚ್ಚು ಶ್ರಮದಾಯಕವಾಗುತ್ತದೆ. ತಕ್ಕ ಎಚ್ಚರಿಕೆಯಕ್ರಮ ಹಾಗೂ ಚಿಕಿತ್ಸೆ 
ಗಳನ್ನು ಕೈಗೊಳ್ಳದಿದ್ದರೆ ಕೊನೆಗೆ ಗುಂಡಿಗೆಯು ಸೋತು ಕುಸಿದುಹೋಗುತ್ತದೆ 
(ಹಾರ್ಟ್‌ ಫೇಯ್ಲ್ಯ್ಯುರ್‌). ದ್ವಿದಳ ಕವಾಟದ ಸ್ಟ್ರೀನೋಸಿಸ್‌ (ಮೈಟ್ರ ಲ್‌ಸ್ಟೀನೋಸಿಸ್‌) 
ಆಗುವುದೇ ಎಲ್ಲಕ್ಕಿಂತ ಹೆಚ್ಚು ಸಾಮಾನ್ಯ ಧಕ್ಕೆ. ಅಪರೂಪವಾಗಿ ಅಯೋರ್ಟದ 
ಅರ್ಥಚಂದ್ರಾಕಾರಕವಾಟಿದ - (ಅಯೋರ್ಟಕ್‌ ವಾಲ್ವ್‌) ಕ್ರಿಯಾನಾಶವಾಗ 
ಬಹುದು. ಇತರ ಎರಡು ಕವಾಟಗಳು ಈ ರೋಗದಿಂದ ಸಾಮಾನ್ಯವಾಗಿ ಸೀಡಿತ 
ವಾಗುವುದಿಲ್ಲನೆಂದೇ ಹೇಳಬೇಕು. ಕಾರಣ ಸರಿಯಾಗಿ ತಿಳಿಯದು. ' ದ್ವಿದಳ ಕವಾಟದ 
ಕ್ರಿಯಾನಾಶದಿಂದೆ ಗುಂಡಿಗೆಯ ಕುಸಿತ ಮೊದಲು ಕಾಣಬರುವುದು ಎಡಹೈತ್ಯುಕ್ತಿ 


ವಿಜಾ ನಮಾರ್ತೆ ೧೦೭ 
ಇ 


ಭೌತಶಾಸ್ತ್ರದ ಒಂದು ಹೊಸ ಸ್ವಾರಸ್ಯವನ್ನು ನಿವಂಗೆ ಹೇಳುವುದಿದೆ ” ಎಂದರಂತೆ 
ಅದಕ್ಕೆ ರಿಖ್ಬರ್‌ ಅವರು, “ ಸ್ಯಾಮ್‌, ಹೊಸ ಸ್ವಾರಸ್ಯ ಒಂದನ್ನು ನಿಮಗೆ 
ಹೇಳುವುದಿದೆ” ಎಂದರಂತೆ. ಈ ರೀತಿ ಒಬ್ಬರ ಸಾಧನೆ ಇನ್ನೊಬ್ಬರಿಗೆ ತಿಳಿದು 
ಬಂದಂದನನ್ನು ರಿಖ್ಬರ್‌ ಒಂದೆಡೆ ನೆಕೆಸಿಕೊಂಡಿದ್ದಾರೆ. ಆ ನಾರದೊಳಗೇ ಎರಡು 
ವರದಿಗಳೂ ಏಕಕಾಲದಲ್ಲಿ ಪ್ರಕಟವಾದುವು. 

ಟಂಗ್‌ ಮತ್ತು ರಿಖ್ಚರ್‌ ಅವರು ಕಂಡುಹಿಡಿದ ಪ್ಲೈ ಅಥವಾ ಜೆ ಕಣ ತುಂಬ 
ವೈ ಶಿಷ್ಟ್ಯಪೂರ್ಣವಾದಂದಂ. ಪ್ರೋಟಾಥಿನ ಮಟೂರರಷ್ಟಕ್ಸಿಂತ ಸ್ವಲ್ಪ ಹೆಚ್ಚಾ 
ಗುವ ಅದರ ರಾಶಿ ಅಂದಿಗೆ ಅತ್ಯಧಿಕವಾದಂದಾಗಿತ್ತು. : ಅದರ ಜರಾ 
' 10-೫ ಸೆಕೆಂಡ್‌ ಇದ್ದು, ಉಪಬೈಜಕ ಕಣಗಳ ಪ್ರಪಂಚದಲ್ಲಿ ಅದು ಬಹಳ 
ದೀರ್ಫಾಯಂಸ್ಸಿ ನದಾಗಿತ್ತು. ಆ ಕಣದ ಮತ್ತು ಅಲ್ಲಿಂದೀಜೆಗೆ ಪತ್ತೆಯಾದ 
ಇನ್ನೂ ತೂಕವಾದ ಅದೀ ವರ್ಗದ ಕಣಗಳ ಆನಿಷ್ಟಾರದ ಪರಿಣಾಮವಾಗಿ, 
ಹ್ಯಾಡ್ರಾನ್‌ ವರ್ಗದ ಕಣಗಳ (ಪ್ರೋಟಾನ್‌ ಹಾಗೂ ವಿವಿಧ ಮೀಸಾನ್‌ಗಳ 
ನ್ನೊಳಗೊಂಡ ಮೂಲಕಣ ವರ್ಗ) ಸಂಯೋಜನೆಯಲ್ಲಿ, ಇತರ ಎಲ್ಲ ಕಣಗಳಲ್ಲಿ 
ಕಂಡುಬರುವ ಮೂರು ಬಗ್ಗೆಯ ಕ್ಯಾರ್ಕ್‌ಗಳಲ್ಲದೆ "ಚಾರರ್‌' ಎಂಬ ಲಕ್ಷಣ 
ಉಳ್ಳ ಇನ್ನೊಂದು ಬಗೆಯ ಕ್ವಾರ್ಕ್‌ ಸಹ ಇರುವುದೆಂಬಂದಕ್ಕೆ ಪುರಾವೆ ದೊರೆ 
ತೆಂತಾಗಿದೆ ಎಂದು ತಾತ್ಮಿಕ ಭೌತವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. 
ಆವಿಷ್ಕಾರವಾದ ಎರಡೇ ವರ್ಷಗಳಲ್ಲಿ ಅದಕ್ಕ ನೊಬೆಲ್‌ ಪುರಸ್ಕಾರ ದೊರಿತಿರು 
ವುದು ಒಂದು ಅಪೂರ್ವ ವಿಷಯ ವಂತ್ತು ಅದರ ಮಹತ್ವದ ದ್ಯೋತಕ. 

ರಸಾಯನ ವಿಜ್ಞಾನದ ನೊಬೆಲ್‌ ಬಹುಮಾನವನ್ನು ಗಳಿಸಿರುವ ಡಾ. 
ವಿಲಿಯಮ್‌ ನನ್‌ ಲಿಸ್ಸ್‌ಕೂಂಬ್‌ ಅವರು 1910ರ ಡಿಸೆಂಬರ್‌ 19ರಂದು 
ಓಹಿಯೊ ಸಂಸ್ಥಾನದ ಕ್ಲೀವ್‌ಲೆಂಡ್‌ನಲ್ಲಿ ಜನಿಸಿದರು. ಅವರು ಕೆಂಟಕಿ ವಿಶ್ವ 
ವಿದ್ಯಾನಿಲಯದಲ್ಲಿ ವ್ಯಾಸಂಗಮಾಡಿ 'ಬಿ.ಎಸ್‌ಸಿ. ಡಿಗ್ರಿಯನ್ನು ಪಡೆದು ಅನಂತರ 
1946ರಲ್ಲಿ ಕ್ಯಾಲಿಫೋರ್ನಿಯ ಇನ್ಸ್‌ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿಯಲ್ಲಿ 
ಪಿಎಚ್‌.ಡಿ. ಡಿಗ್ರಿಯನ್ನು ಪಡೆದರು. ರಾಸಾಯನಿಕ ವಿಶ್ಲೇಷಕರಾಗಿ ವೃತ್ತಿ 
ಜೀವನವನ್ನು ಪ್ರಾರಂಭಿಸಿದ ಲಿಪ್ಸ್‌ ಕೂಂಬ" ಅವರು 1954-55ರಲ್ಲಿ ಗುಗನ್‌ 
ಹೈವರ್‌ ಫೆಲೊ ಆಗಿ ಇಂಗ್ಲೆಂಡಿನ ಆಕ್ಸ್‌ಫರ್ಡ್‌ ನಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ 
ನಡೆಸಿದರು. 1959ರಲ್ಲಿ ಹಾರ್ವರ್ಡ್‌ ವಿಶ್ವನಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ 
ನೇವಂಕಗೊಳ್ಳು ವುದಕ್ಕೆ ವಂಂಜೆ ಅವರು ವಿಂನೆನೋಟಿ ಅದ್ಯ ಇಟ 
ಮೂರುವರೆ ಕಾಲ ರೆಥ್ಯಾಪಕರಾಗಿದ್ದ ರು. 

ನೊಬೆಲ್‌ ಬಹುಮಾನವನ್ನು ಗಳಿಸಿದ ಅವರ ಸಂಶೋಧನೆ. ಅವರು 
ಮಿನೆಸೋಟ ನಿಶ್ವವಿದ್ಯಾಥಿಲಯದಲ್ಲಿದ್ದಾ ಗಲೇ ಪ್ರಾರಂಭವಾಯಿಂತು. ಹೈಡ್ರೊಜಸ್ಟ್ರಿ 
ನೊಡನೆ ವಿವಿಧ ಪ್ರಮಾಣಗಳಲ್ಲಿ SR ಹಲವಾರು ಹೈಡ್ರೆ ಡುಗನಳನ್ನಿ 


೨೨ ನಿಜಾನ ಕರ್ಣಾಟಕ 
೧ 


ಅದ್ದರಿಂದ ಆಹಾರ ತಯಾರಿಕೆಯಲ್ಲಿ ಜಿಡ್ಡನ್ನು ಬಳಸಬೇಕಾದಲ್ಲಿ ಇಂಥ ಎಣ್ಣೆ ಗಳನ್ನೇ 
ಬಳಸುವುದು ಒಳ್ಳೆಯದು. 

ನಾಲ್ವುನೆಯದು ದೇಹದ ತೂಕ. ಸೇವಿಸಿದ ಆಹಾರ ದೇಹದಲ್ಲಿ ಎಷ್ಟು ಮಟ್ಟಿ ಗೆ 
ಬಳಸಲ್ಪ ಟ್ಟ ದ್ರೆ ಎಷ್ಟು ಮಟ್ಟಿ, ಗೆ ಕೊಬ್ಬಿನ ರೂಪದಲ್ಲಿ ಸಂಗೃ ಹೀತವಾಗಿದೆ ಬ ವುದರ 
ಮೇಲೆ ನೀಡದ ತ NS ದೇಹದ. ಫಸ ಹೆಚ್ಚಿ ದಷ್ಟೂ ಹೆಚ್ಚು ರಕ್ತ 
ಪೂರೈಕೆಯ ಅಗತ್ಯಬಿದ್ದು ಗುಂಡಿಗೆಗೆ ಹೆಚ್ಚು ಶ್ರಮನಾಗುತ್ತದೆ. ಅಲ್ಲೆ ಸಂಗೃಹೀತ 
ವಾದೆ ಕೊಬ್ಬು ಗುಂಡಿಗೆ ಹಾಗೂ ಅಪಧಮನಿಗಳ ಭಿತ್ತಿಯಲ್ಲೂ ಕಂಡುಬಂದು ಭಿತ್ತಿಯ 
ಶಕ್ತಿ ಕುಂದುತ್ತದೆ. ಇಂಥ ಭಿತ್ರಿಯಲ್ಲಿ ಪೆಡಸಣೆ ಮಾರ್ಪಾಡು ಪ್ರಾರಂಭವಾಗುವುದು 
ಸಾಮಾನ್ಯ. ಆದ್ದರಿಂದ ದೇಹತೂಕ ಹೆಚ್ಚದಂತೆ ಎಚ್ಚರಿಕೆ ವಹಿಸಬೇಕು. ಅಗತ್ಯ 
ವಾದಷ್ಟು ಆಹಾರವನ್ನು ಮಾತ್ರ ಸೇವಿಸತಕ್ಕದ್ದು .. ಅಧಿಕ ಆಹಾರಸೇವನೆ ಕೂಡದು. 
ಕ್ರಮವಾಗಿ ಅಂಗಸಾಧನೆ ಮಾಡುತ್ತಿದ್ದು ಸೇವಿಸಿದ ಆಹಾರ ಕೊಬ್ಬಿನ ರೂಪದಲ್ಲಿ 
ಸಂಗ್ರಹವಾಗದೆ ಪೂರ್ಣವಾಗಿ ಬಳಸಲ್ಪಡುವಂತೆ ನೋಡಿಕೊಳ್ಳಬೇಕು. 

ಐದನೆಯದು ಧೂಮಪಾನ. ಇದರ ವರ್ಜನೆ ಅಗತ್ಯ. ಮಾರಕ ಹೃದ್ರೋಗ 
ಅತಿಯಾಗಿ ಧೂಮಪಾನ ಮಾಡುವವರಲ್ಲಿ, ಧೂಮಪಾನ ಮಾಡದವರ ಎರಡುಪಟ್ಟು 
ಕಂಡುಬಂದಿದೆ. ತಂಬಾಕಿನ ಧೂಮ ಯಾವುಜೋ ಅವ್ಯಕ್ತ ರೀತಿಯಲ್ಲಿ ಕೊಬ್ಬು 
ಹಾಗೂ: ಕೊಲೆಸ್ಟಿ ರಾಲ್‌ಗಳ ದೇಹದೊಳಗಿನ ಆಗುಹೋಗುಗಳ ಮೇಲೆ ಚ 
ಉಳ್ಳದ್ದಾ ಗಿದೆ. ಸಾನ ಮಾಡುವವರಲ್ಲಿ ಅಪಧಮನಿಯ ಪೆಡಸು ಮಾರ್ಪಾಡಿನ 
ಪ್ರಸಂಗಗಳು ಹೇರಳವಾಗಿರುವುದು ಈ ಕಾರಣದಿಂದಲೇ ಎನಿಸಿದೆ. ಹ 

ಆಜನ್ಮ ಹೃದ್ರೋಗ (ಕನ್‌ಜೆನಿಟಲ್‌ ಹಾರ್ಟ್‌ ಡಿಸೀಸ್‌): ಗುಂಡಿಗೆಯಲ್ಲಿ ಆಜನ್ಮ 
ನೂ ನತೆಗಳಿರುವುದು ಸಾಮಾನ್ಯ ಎಂದರೆ ಡಿ ರೃದ ಮಾತು ಎನ್ನಿಸಬಹುದು. 
ಜೂ ಇಲ್ಲ. ಗುಂಡಿಗೆಯ ಅನೇಕ ಅಜನ್ಮನ್ಯೊನತೆಗಳು ವ್ಯಕ್ತಿ ಗೆ ತೊಂದರೆ 
ಮಾಡುವುದಿಲ್ಲ. ಆದ್ದರಿಂದ ಅವುಗಳ ಪತ್ತೆ ಆಗುವುದು ಅಪರೂಪ. ವೈದ್ಯರು 
ಇನ್ನೇತಕ್ಕೋ ಗುಂಡಿಗೆಯ ಪರೀಕ್ಷೆ ಮಾಡುವಾಗ ಇವು ಅಕಸ್ಮಾತ್‌ ಪತ್ತೆ ಆಗುವುವು. 
ಆದರೆ -ಗುಂಡಿಗೆಯ ಇನ್ನು ಕೆಲವು ಆಜನ್ಮ ನ್ಯೂನತೆಗಳು ದುಷ್ಪರಿಣಾಮಗಳನ್ನು 
ಉಂಟುಮಾಡುವುವಲ್ಲದೆ ಅವು ತೀವ್ರಪರಿಸ್ಥಿತಿಗಳೂ ಆಗಿರಬಹುದು. ಇಂಥ ಹಲವು 
ಪರಿಸ್ಥಿತಿಗಳಲ್ಲಿ ಮಗು ಬಾಲ್ಯಾವಸ್ಥೆ ಯನ್ನು ಚ ಯೌವನ ತಲಪುವ ಸಂದರ್ಭ 
ಕಡಿಮೆ. ಹಾಗೆ ತಲಪಿದರೂ ಗುಂಡಿಗೆಯ ಸ್ಥಿತಿ ಇಂದಲ್ಲದಿದ್ದರೆ ನಾಳೆ ಮಾರಕ 
ಸ್ಥಿ ತಿಯಾಗಿಯೇ ಮುಂದುವರಿಯುತ್ತದೆ. ಹ ಇಲ್ಲದಿದ್ದರೆ ವ್ಯಕ್ತಿ ಜೀವಮಾನ 
ಪರ್ಯಂತ ನಿರ್ದಾರ್ಡ್ಯ ವ್ಯಕ್ತಿ ಯೇ ಆಗಿರುತ್ತಾನೆ. 

ಭ್ರೂಣ ಬೆಳೆವಣಿಗೆ ಕಾಲದಲ್ಲಿ ಗುಂಡಿಗೆಯ ಎಡಬಲಭಾಗಗಳು ಸಂಪರ್ಕ 
ಗೊಂಡಿರುತ್ತವೆ. ಶಿಶುಜನನವಾದ ಕೂಡಲೇ ಈ ಸಂಪರ್ಕ ಮುಚ್ಚಿ ಹೋಗಬೇಕು. 
ಹಾಗೆಯೇ ಪಲ್ಮನರಿ ಅಪಧಮನಿ ಮತ್ತು 'ಅಯೋರ್ಟಿಗಳ ನಡುವೆ ಜಯ ಸಂಪರ್ಕ 


1 


ವಿಜಾ ನವಾರ್ತೆ ೧೦೯ 
ಟಟ 


ಒಂದೊಂದು ಇಲೆಕ್ಟ್ರಾನೂ ಬಂಧಿತ ಪರಮಾಣಂಗಳೆರಡರ ಪೈಕಿ ಒಂದೊಂದರಿಂದ 
ಬಂದಿರುತ್ತದೆ. -ಆದಂದರಿಂದ ಅಂತಹ ಬಂಧವನ್ನು “ ದ್ವಿಕೇಂದ್ರ » ಬಂಧನೆಂದು 


ವರ್ಣಿಸಬಹುದು. ಲಿಪ್‌ ' ಕೊಂಬ್‌ ಮತ್ತು ಅವರ ಸಹಸಂಶೋಧಕರು 


_ಬೋರೇನ್‌ಗಳನ್ನು ಪರೀಕ್ಷಿಸಿದಾಗ ಅವುಗಳ ರಚನೆಯಲ್ಲಿ “ ತ್ರಿಕೇಂದ್ರ ” ಬಂಧ 
ಗಳನ್ನು ಕಂಡರು. ' ಅಂದರೆ ಇಲೆಕ್ಟ್ರಾನ್‌ ಜೋಡಿಯು ಏಕಕಾಲದಲ್ಲಿ ಮೂರು 
ಸರಮಾಣಂಗಳಿಗೆ ಸೇರಿದಂತಿದ್ದಿ, ಮೂರು ಪರಮಾಣಂಗಳನ್ನೂ ಬಂಧಿಸಿತ್ತು. 
ಇದು ಸಾಧ್ಯವಿದ್ದಲ್ಲಿ, ಬೊರಾನ್‌ ಪರಮಾಣಂವಿನಲ್ಲಿರುವ ಇಲೆಕ್ಟ್ರಾನ್‌ : ಕೊರತೆ 
ಯಿಂಂದ ಉದ್ಭವಿಸಿದ ಸಮಸ್ಯೆಯನ್ನು ನಿವಾರಿಸಿದಂತಾಯಿತಷ್ಟೆ? ಈ ಸುಳಿವನ್ನು 
ಹಿಡಿಡಂ ಲಿಪ್ಸ್‌ ಕೂಂಬ್‌ ಅವರು ಚಬೊರೇನ್‌ಗಳ ರಚನೆಗಳನ್ನು ತೃಪ್ತಿಕರವಾಗಿ 
. ವಿವರಿಸಿದ್ದಾರೆ. 

ಈಚಿನ ದಿನಗಳಲ್ಲಿ ಲಿಪ್ಸ್‌ ಕೂಂಬ್‌ ಮತ್ತು. ಸಂಗಡಿಗರು ತಮ್ಮ. ಗಮನ 
ವನ್ನು ಪ್ರೋಟೀನ್‌ಗಳತ್ತ ತಿರುಗಿಸಿ ಕಾರ್ಬಾಕ್ಸಿ ಪೆಪ್ಟಿಜೇಸ್‌ ಸಿ ಎಂಬ ಪ್ರೋಟೀ 
ನಿನ ತ್ರಿವಿವಿಂತೀಯ ರಚನೆಯನ್ನು ನಿರ್ಧರಿಸುವುದರಲ್ಲಿ ಜಯ ಗಳಿಸಿದ್ದಾರೆ. 
ಗ್ಲಾಬ್ಯುಲರ” ಪ್ರೋಹೀನ್‌'ಗಳಲ್ಲಿ ರಚನೆ ಖಚಿತವಾಗಿ ` ನಿರ್ಧರವಾಗಿರುವ ಅತ್ಯಂತ 
ದೊಡ್ಡ ಪ್ರೋಟೀನ್‌ ಅಣು ಎಂದರೆ ಸದ್ಯದಲ್ಲಿ ಇದೇ. 

“ಪೈಡ್ಯವಿಜ್ಞಾ ನದ ಬಹುಮಾನವನ್ನು ಪಡೆದವರಲ್ಲಿ ಒಬ್ಬ ರಾದ. ಜೀನಿಯಲ್‌ 
| ಕಾರ್ಲ್‌ಟನ್‌ ಗಾಯನ ಸೆಕ್‌: ಅವರು” 1923ರ ಸೆಪ್ಟೆಂಬರ್‌ :9ರೆಂದಂ 
ನ್ಯೂಯಾರ್ಕ್‌ನ ಯಾಂಕ ರ್ಸ್‌ನಲ್ಲಿ ಜನಿಸಿದರು. ಹಾರ್ವರ್ಡ್‌. ವೈದ್ಯಕೀಯ 
ಶಾಲೆ, ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಕಾಲೇಜ್‌ ಆಫ್‌. ಫಿಸಿಸಿಯನ್ಸ್‌ 
ಅಂಡ್‌ ಸರ್ಜನ್ಸ್‌ ಮತ್ತು ಬಾಸ್ವನ್ಲಿನ ಮಸ್ಕಳ ಆಸ್ಪತ್ರೆಯಲ್ಲಿ. ವೈದ್ಯಕೀಯ 
ಶಿಕ್ಷಣ ಪಡೆದ ಗಯ ಸೆಕ್‌ ಅವರು ಇರಾನ್‌ ಮತ್ತು ಅಸ್ಟೇ ಬಹಳ ವೈರಸ್‌ 
ವ್ಯಾಧಿಗಳನ್ನು ಕುರಿತು. ಸಂಶೋಧನೆ ನಡೆಸಿದ್ದಾರೆ. 

ಇಪ್ಪತ್ತು ವರ್ಷಗಳ ಹಿಂದೆ ಅವರು ಆಸ್ಟ್ರೇಲಿಯಾದಲ್ಲಿ ಪ್ರ ಪ್ರಯಾಣ ಮಾಡಂ 
ತ್ರಿದ್ಧಾಗ `ನ್ಯೂಗಿನಿಯ ಫೋರ್‌ ಎಂಬ ` ಆದಿವಾಸಿ ಬಂಡಕಟ್ಟಿನ. ಜನರಲ್ಲಿ. ಪದೇ 
ಪದೇ ಕಾಣಿಸಿಕೊಳ್ಳುತ್ತಿದ್ದ ಕುರು ಎಂಬ ನರವ್ಯಾಧಿಯ ಯ ಅವರ ಕಿವಿಗೆ 
ಬಿತ್ತು. ಈ. ರೋಗ: ತಗಲಿದವರಿಗ್ಗೆ ಪ್ರಬಲವಾದ ಮೈ ನಡಂಕ ಬಂದು, ಕಾಲ 
ಶ್ರಮದಲ್ಲಿ ರೋಗಿಗಳು ಕುಡುಕರಂತೆ ತೂರಾಡಲು ಪ್ರಾರಂಭಿಸಿ ಅನಂತರ ಪ್ರಜ್ಞೆ 
ತಪ್ಪಿ ಸಾವನ್ನ ಪ್ಪುತ್ತಿದ್ದರಂ. . ಈ ರೋಗಕ್ಕೆ ಕಾರಣವನ್ನು ಕಂಡುಹಿಡಿಯುವ 
೫ಡಿ ೇಶದಿಂದ ಗಾಯ್ಯುಸೆ ಸೆಕ್‌ ಅವರು ನ್ಯೂಗಿನಿಗೆ ತೆರಳಿ ಫೋರ್‌ ಬುಡಕಟ್ಟಿನ 
ಒಂದು ಹಳ್ಳಿಯಲ್ಲಿ ಕೆಲಕಾಲ ತಂಗಿದರು. ನ್ಯೂಗಿನಿಯ ಪೂರ್ವ ಭಾಗದಲ್ಲಿ 
ಪಾಸಿಸುವ ಫೋರ್‌ ಬಂಡಕಟ್ಟಿನವರಿಗೆ ,ಮಾತ್ರ : ಈ ರೋಗ ತಗಲುತ್ತಿತ್ತೆಂಬಂ 
ದನ್ನೂ,` ಟ್ರಿ ಬುಡಕಟ್ಟಿನ ಜನರಲ್ಲಿ : ಸತ್ತುಹೋದ" ಹಿರಿಯರಿಗೆ: ಮಯರರ್ತಾದೆ 


೨೦ ವಿಜ್ಞಾನ ಕರ್ಣಾಟಕ 


ಅನ್ನುವ ಭಯ ಈ ನೋವಿನ ವಿಶೇಷ ಲಕ್ಷಣ. ವ್ಯಕ್ತಿ ಯ ಆತಂಕ ಅವನ ಮುಖದಲ್ಲಿ 
ಎದ್ದು ಕಾಣಿಸುತ್ತದೆ. ವಿಶ್ರಾಂತಿಯಿಂದೆ ನೋವು ಸ್ವಲ್ಪಕಾಲದಲ್ಲೆ ಶಮನವಾಗು - 
ವುದರಿಂದ ವ್ಯಕ್ತಿಗೆ ಪುನಃ ಜೀವಬಂದಂತಾಗುತ್ತದೆ. ಈ ನೋವನ್ನು ತತ್‌ಕ್ಷಣ 
ಶಮನ ಮಾಡುವ ಅಮೈಲ್‌ ಕೈಟ್ರಿ ಟ್‌, ನೈಟ್ರೋಗ್ಲಿಸರಿನ್‌ ಮುಂತಾದ ಔಷಧ 
ಗಳನ್ನು ಹಳೇರೋಗಿ ತನ್ನ ಸಂಗಡ ಸಾಮಾನ್ಯವಾಗಿ ಯಾವಾಗಲೂ ಇಟ್ಟು ಕೊಂಡಿರು 
ತ್ತಾನೆ. ಅನುಭವದಿಂದ ಎದೆನೋವು ಇಂಥದ್ದೇ ಎಂದು ಪತ್ತೆ ಆದಕೂಡಲೇ ನೈಟ್ರೋ 
ಗ್ಲಿಸರಿನ್‌ ಮಾತ್ರೆಯನ್ನು ಬಾಯಿಗೆ ಹಾಕಿಕೊಂಡು ನಾಲಿಗೆಯ ಕೆಳೆಗೆ ಒತ್ತಿ ಇಟ್ಟು 
ಕೊಳ್ಳಬೇಕು. ನುಂಗಬಾರದು. ಇಲ್ಲವೇ ಅಮ್ಮೈಲ್‌ ನೈಟ್ರಿಟ್‌ ಬುರುಡೆಯನ್ನು 
(ಆಂಪ್ಯೂಲ್‌) ಕರವಸ್ರ್ರದಲ್ಲಿ ಹುದುಗಿಸಿ ಒಡೆದು ಗಾಳಿ ತೆಗೆದುಕೊಳ್ಳ ಬೇಕು. ಕೆಟ್ಟ 
ಸಾಹಸದಿಂದ ಶ್ರಮಕೆಲಸ ಮಾಡುವುದನ್ನು ತ್ಯಜಿಸಿ ತನ್ನ ಗುಂಡಿಗೆಯ ಕಾರ್ಯಮಿತಿಗೆ 
ತಕ್ಕಷ್ಟು ಮಾತ್ರ ಚಟುವಟಕೆಯಿಂದಿರುವುದನ್ನು ರೋಗಿಷ್ಠ ವ್ಯಕ್ತಿ ರೂಢಿಸಿಕೊಳ್ಳ 
ಬೇಕಾದುದು ವ್ಯಕ್ತ. ಇಲ್ಲದಿದ್ದರೆ. ಯಾವುದೋ ಸಂದರ್ಭದಲ್ಲಿ ಈ ವ್ಯಕ್ತಿ 
ಹೃದಯಾಘಾತಕ್ಕೆ ತುತ್ತು. ಇದು ಆತ್ಮಹತ್ಯ ಮಾಡಿಕೊಂಡ ಲೆಕ್ಕವೇ ಸರಿ. 
ಹೈದಯಾಘಾತವಾದಾಗ ಸ್ಥಳೀಯವಾಗಿ ಗುಂಡಿಗೆಯ ಒಂದುಭಾಗ ಮೃತಿ 
ಹೊಂದಿಕೆಂದರೆ ಗುಂಡಿಗೆಯ ಕೆಲಸ ನಿಲ್ಲುವಂತಿಲ್ಲ. ಮಿಡಿತ ಮುಂದುವರಿಯುತ್ತಲೇ 
ಇರುತ್ತದೆ. ಆದರೆ ಸತ್ತ ಜಾಗ ಕ್ರಮೇಣ ಶಿಥಿಲಗೊಂಡು ಯಾವುದೋ ಮಿಡಿತದಲ್ಲಿ 
ಛಿದ್ರವಾಗಿ ಅಗಾಧ ರಕ್ತಸ್ರವಿಸಿ ತತ್‌ಕ್ಷಣ ವ್ಯಕ್ತಿಯ ಮರಣ ಉಂಟಾಗುತ್ತದೆ. 
ಹೃದಯಾಘಾತವಾದ ಮೂರುವಾರದೊಳಗೆ ವ್ಯಕ್ತಿ ಮೃತಿಹೊಂದುವುದು ಸಾಮಾನ್ಯ. 
ಅಪರೂಪವಾಗಿ ಜೇತರಿಸಿಕೊಂಡವರ ಜೀವ ಗಟ್ಟಿ ಎಂದು ಹೇಳುವಂತಿಲ್ಲ. ಅವರ 
ಗುಂಡಿಗೆಯ ಮೃತಭಾಗ ಯಾವತ್ತಿಗೂ ಕೈಕೊಡುವ ಭಾಗವೇ ನಿಜ. ಅಲ್ಲದೆ 
ಅಪಧಮನಿಯ ಸೆಡಸುರೋಗ ಅವರಲ್ಲಿ ಉಂಟೀ ಉಂಟು. ಮುಂದೆಂದೊ ಕಾರೋನರಿ 
ಅಪಧಮನಿಯ ಇನ್ನೊಂದು ಕವಲಿನಲ್ಲಿ ರಕ್ತಸಾಗಣೆ ನಿಂತುಹೋಗಬಹುದು. ಈ 
ಎರಡನೆಯ ಆಘಾತ ಶೀಘ್ರದಲ್ಲಿ ಆದರಂತೂ ನಿಶ್ಚಯವಾಗಿಯೂ ಮಾರಕ, 
ಹೈದೆಯಾಘಾತವಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ತತ್‌ಕ್ಷಣ ಸೇರಿಸುವುದು 
ಮೇಲು. ಈಚೆಗೆ ಅನೇಕ ದೊಡ್ಡ ಆಸ್ಪತ್ರೆಗಳಲ್ಲಿ ಹೃದಯಾಘಾತವಾದ ವ್ಯಕ್ತಿಗಳ 
ಶುಶ್ರೂಷೆ ಚಿಕಿತ್ಸೆಗಳಿಗೆಂದೇ ಮೀಸಲಾದ ಸ್ಮಳ ಸಲಕರಣೆ ಸಿಬ್ಬಂದಿಗಳು ಇರುವು 
ದುಂಟು. ಆದರೆ ಈ ಸೌಕರ್ಯವನ್ನು ಸಡೆಯಲು ಕೆಲವು ವೇಳೆ ಸಾಧ್ಯವಾಗದೆ 
ಹೋಗಬಹುದು. : ಇಂಥ ವೇಳೆ ಸ್ಥಳೀಯ ವೈದ್ಯರನ್ನಾದರೂ ಬರಮಾಡಿಕೊಂಡು 
ಆದಷ್ಟು ಚಿಕಿತ್ಸೆಯನ್ನು ಆದಷ್ಟು ಬೇಗ ಪ್ರಾರಂಭಿಸುವುದು ಒಳ್ಳೆ ಯದು. ವೈದ್ಯರು 
ಬರುವಷ್ಟರಲ್ಲಿ ರೋಗಿಯನ್ನು ತಲೆ ಎತ್ತಿ ಒರಗಿಸಿ ಮಲಗಿಸಬೇಕು. ಬಟ್ಟಿ ಬರೆಗಳನ್ನು 
ಸಡಿಲಮಾಡಿ ಚೆನ್ನಾಗಿ ಗಾಳಿಹಾಕಬೇಕು. ಅನುಕೂಲವಿದ್ದರೆ ಆಕ್ಸಿಜನ್ನನ್ನು ಉಸಿರಾಡು 
ವಂತೆ ಮಾಡಬೇಕು. ನೈಟ್ರೋಗ್ಲಿಸರಿನ್‌ ಮಾತ್ರೆ ಇದ್ದರೆ ಅದನ್ನು ರೋಗಿಯ 


ನಿಜ್ಞಾನವಾರ್ತೆ ೧೧೧ 


ಪ್ರತಿಜನಕವು ಹೆಷಟೆ ಟಿ ಸ್‌ ಔ ಎಂಬ. ತೀವ್ರರೂಪದ ಹೆಪಟ್ಟಿ ಟಿಸ್‌ ' ಉಂಟು 
ಮಾಡುವ ವೈ ರಸ್‌ನ ಪ್ರೋಟೀನ್‌ ಹೊದಿಕೆ ಎಂಬುದು ಪತ್ತೆ ಯಾಜ: ಈ 
ವೈರಸು ಯಸ ತ್ತಿನ ಕ್ಯಾನ್ಸ ರ್‌ಗೂ ಕಾರಣವಾಗಬಲ್ಲಂದೆಂಬುದನ್ನು ಬ್ಲಂಬರ್ಗ್‌ 
ಅವರು ಈಜಿನ ತೋರಿಸಿದ್ದಾರೆ. 

WE ಪ್ರತಿಜನಕಕ್ಕೆ ವ್ಯತಿರಿಕ್ತ ಪ್ರತಿಕ್ರಿಯೆ: ತೋರಿಸುವ ರಕ್ತದ 
ಮಾದರಿಗಳಿಂದ ಹೆ ಸಟ್ಟಿಟಿಸ್‌ ೫ಗೆ ವ್ಯಾಕ್ಸಿ (ನ್‌ peo REN RES ಸಿದ್ಧ 
ವಾಗಿದೆ. ಮರ್ಕ್‌ ಕಂಪೆಠಿಯವರು ಈ ನ್ಯಾಕ್ಸೆ ನನ್ನು ಈಗ ಪರೀಕ್ಷೆಗಾಗಿ ತಯಾರಿ 
ಸುತ್ತಲೂ ಇದ್ದಾ ರೆ. 


ತಿದ್ದುಪಡಿ : 
| ಹಿಂದಿನ ಸಂಚಿಕೆ (೮/೪) ಯಲ್ಲಿನ ಲೇಖನ ಜೀವಸಂದೀಪ್ಲಿಯಲ್ಲಿ ಪ್ರಮಾದವ 
ಶಾತ್‌ ಒಂದು ಪದ ಪುಂಜ ಅಚ್ಚಾಗಿಲ್ಲ. ಅದನ್ನು ಈ ಕೆಳಗೆ ತೋರಿಸಿರುವಂತೆ ತಿದ್ದಿ 
ಕೊಳ್ಳ ಬೇಕಾಗಿ ಪ್ರಾರ್ಥನೆ. 
ಪುಟ ೫೩; ಸಾಲು ೨೮-೩೦ 
ಇದರಿಂದ ಕಾಲಕ್ರಮೇಣ ಏಕಕಾಲಿಕ ಮಿನುಗು ಕೀಟಗಳ ಸಂತತಿ ನಶಿಸಿ 
ಹೋಗುವ ಸಂಭವವಿದೆಯೆಂದು ವಾದಿಸಿದ್ದಾಕೆ. 


೧೮ ವಿಜಾ ನ ಕರ್ಣಾಟಕ 
= 


ಥ್ರಾಂಬಸ್‌) ಚೂರು ಕಳಚಿಕೊಂಡು ರಕ ಕ್ತ ಪ್ರವಾಹದೊಡನೆ ಒಯ್ಯಲ್ಪ ಲೃಡುತ್ತ ಇನ್ನು 
ಸ್ವಲ್ಪ ಕಿರಿದಾದ ಅಪಧಮನಿಯ ಕವರಿನಲ್ಲಿ ಸಿಕ್ಕಿ ಕೊಂಡು ರಕ್ತ ಚಲನೆಯನ್ನು 
ಇದ್ದಕ್ಕಿದ್ದಂತೆ ತಡೆದು ಬಿಡಬಹುದು. ಹೀಗಾಗಿ ಸ ವೇಳೆ ಹೃದಯಾಘಾತ 
ಹಠಾತ್ತಾಗಿ ಸಂಭವಿಸುತ್ತದೆ. ಕಾರೋನರಿ ಅಪಧಮನಿಯ ಯಾವುದಾದರೂ ಒಂದು 
ದೊಡ್ಡ ಕವಲಿನಲ್ಲಿ ಹೀಗೆ ಪೂರ್ಣ ಅಡಚಣೆ ಉಂಟಾದಾಗ ಅಸಹನೀಯ ಎದೆನೋವು 
ಉಂಟಾಗುವುದು. ಗುಂಡಿಗೆಯ ಒಂದು ವ್ಯಾಪಕ ಭಾಗಕ್ಕೆ ರಕ್ತ ಪೂರೈಕೆ ಆಗದೆ 


ಚಿತ್ರ 2 ಕಾರೋನರಿ ಅಪಧಮನಿಯ 
ಪೆಡಸಣೆಯಿಂದ ಅಡಚಣೆ ಮತ್ತು 
ಪರಿಣಾವಂ 


1 ಪ್ರಧಾನ ಕವಲಿನ ಅಡಚಣೆ-ನೆನ್‌ 
ಟ್ರಕ್ಯುರ್‌ ಫಿಬ್ರಿಲ್ಲೇಷನ್‌-ತತ್‌ 
ಕ್ಷಣ ಮರಣ ತ 

2 ಮಿಡಿತ ಉದ್ಭವನಾಗುವ ಸ್ಥಳದ 
ಕವಲಿನ ಅಡಚಣೆ-ಹಠಾತ್‌ ಮರಣ 

3 ಸಣ್ಣಕವಲಿನ ಅಡಚಣೆ-ಗುಂಡಿ 

. ಗೆಯ ಸ್ನ್ನಾಯುಫಿನ ಸ್ಥಳೀಯ 
ಅವನತಿ 





ಮೃತಿಹೊಂದುವಾಗ ಅದು ವ್ಯಕ್ತ ಪಡಿಸುವ ಮರಣಯಾತನೆಯೇ ಇದು. ವಿಶ್ರಾಂತಿ 
ಯಿಂದ ನೋವು ಕಡಿಮೆ ಆಗುವುದಿಲ್ಲ. ವ್ಯಕ್ತಿಗೆ ಜ್ಞಾ ನವೇ ತಪ್ಪುವಷ್ಟು ತೀವ್ರವಾಗಿ 
ನೋವು ಇರಬಹುದು. ಎಡೆಯನ್ನು ತಿರುಡಿಯಲ್ಲಿ(ವೈಸ್‌)ಸಿಕ್ಕಿಸಿ ಅದುಮಿದೆ ಅನುಭವ, 
ಬೆವತುಹೋಗುವುದು, ಅಸ್ತವ್ಯಸ್ತ ನಾಡಿಮಿಡಿತ, ಲಘು ಹಾಗೂ ಅವಸರದ ಉಸಿರಾಟ್ಕ 
ವಮನ-ಇವು ನೋವಿನೊಡನೆ ಕಾಣಬರುವ ಇತರ ಲಕ್ಷಣಗಳು. ನೋವು ಎಡ 
ಬಾಹುವಿನ ಉದ್ದಕ್ಕೂ, ಅಪರೂಪವಾಗಿ ಕುತ್ತಿಗೆ ಬೆನ್ನುಗಳ ಕಡೆಗೂ ಛಳಕು 
ಹೊಡೆದಂತೆ ಪಸರಿಸಬಹುದು. ಹೆ ಕೈದಯಾಘಾತದಲ್ಲಿ ನೋವು ಎದೆಯಲ್ಲೇ ಕಾಣಬರ 
ಬೇಕೆಂದೇನೂ ಇಲ್ಲ. ಅನೇಕ ವೇಶ ಉದರದ ಮೇಲುಭಾಗದಲ್ಲಿ ನೋವು ಉಂಬಾಗಿ 
ಜಠರಶೂಲರೆಯೇನೋ ಎನ್ನಿಸಬಹುದು. ತನಗೆ ಹೃದ್ರೊ ೀಗವಿರುವ ಅರಿವು ಇರದೆ 
ವ್ಯಕ್ತಿ ಹೀಗೆ ಭಾವಿಸುವುದು ಆಶ್ಚರ್ಯವಲ್ಲ. ಗ ವಮನವಾಗುವುದು ಈ 


ನಿಧನವಾರ್ತೆ ೧೧೩ 


ಅತ್ಯಂತ ಪುಟ್ಟ ಲೇಖನವೆಂದಂ ಹೇಳಲಾಗಿದೆ. ಉಷ್ಣ ಗತಿ ನಿಜಾ ನದ ಮೂರಂ 
ನಿಯಮಗಳಂ "ಛತ್ರ ವಾದ ಬುನಾದಿಯನ್ನು ಹೊಂದಿದ್ದ ರೂ ಸಹ ಅವು ನೈ ಜವಾದ 
ಅಪರಾವರ್ತನಶೀಲ ಪ್ರಕ್ರಿಯೆಗಳನ್ನು ನಿವರಿಸಲು ಅಸಮರ್ಥವಾಗಿವೆ. ಉದಾ 
ಹರಣೆಗೆ, ಸಕ್ಕ ರೆಯು ವಿಲೀನವಾಗಿ ಚಹದ ಕಪ್ಪಿನ ದ್ರವದ ಆದ್ಯಂತ ವಿಸರಣೆ 
ಯಾಗುವ ಅನಂಾವರ್ಶನಶೀಲ ಪ ಕ್ರಕ್ತಿಯೆಗಳನ್ನು ರ ಬಟಾ 
ಆಸ್ಟೇಗರ್‌ ಅವರ ವ್ಯುತ್ಕ್ರಮ ಸಂಬಂಧಗಳು ಉಷ್ಣಗತಿ ವಿಜ್ಞಾನದ ನಾಲ್ಕ ನೆಯ 
ನಿಯಮವನ್ನು ಪ್ರತಿನಿಧಿಸಂತ್ತವೆ. ಈ ನಿಯಮ ಅಸರಾವರ್ತನಶೀಲ ಪ್ರಕ್ರಿಯೆ 
ಗಳಿಗೆ ರ ಸಂಬಂಧಿಸಿದ್ದು ಅವುಗಳನ್ನು ತಕ್ಕರೀತಿಯಲ್ಲ ವಿವರಿಸುತ್ತದೆ. 
ಲಾರ್ಸ್‌ ಆನ್ಲೆ ಗರ್‌ ತಮ್ಮ ಸಂಶೋಧನಾ ಕಾರ್ಯದಲ್ಲಿ ತಮ್ಮ ಸಹಪಾಠಿ 

ಗಳಿಗಿಂತ ಕಠರುಶತಮಾನದನ್ನು ಮುಂದಿದ್ದರು.  ಆದಂದರಿಂದಲೇ ಇವರ ಕೃತಿ 
ಕಾಲುಶತಮಾನ ಕಳೆದನಂತರ “ತಿಗೆ ಟು ನೊಬೆಲ್‌ ಬಹುಮಾನ a 
ಸಂದರ್ಭದಲ್ಲಿ ಸಮಾರಂಭದ ಭಾಷಣಕಾರರಾದ ಪ್ರೊಫೆಸರ್‌ ಎಸ್‌. ಕ್ಲೇಶನ್‌ 
ಅವರು “ ವ್ರುತ್ತ್ರುಮ ಸಂಬಂಧಗಳನ್ನು ಸಾಧಿಸಿರುವ ರೀತಿ ಅತ್ಯುತ್ತಮವಾಗಿದೆ ” 
ಎಂದು ಹೇಳಿದ್ದಾರೆ, ೆ 

ಲಾರ್ಸ್‌ ಆನ್ಸೇಗರ್‌ ಅವರು ಏಲ್‌ ವಿಶ್ವನಿದ್ಯಾನಿಲಯದಲ್ಲಿ ಸಂಶೋಧನೆ 
ಯಲ್ಲಿ ತೊಡಗಿ ಅಬಲ ಎಲೆಕ್ಟೊ ್ರ್ರಲೈಟುಗಳಿಗೆ ಸಂಬಂಧಪಟ್ಟಿ ಂತೆ ಓವ್ಪಿನ ನಿಯಮದ 
ವ್ಯ ತ್ಸನ್ನಗಳನ್ನು ಗಣಿತಶಾಸ್ತ್ರದ ರೀತ್ಯ ಸಂಸ್ಕರಿಸಿದರು. ಸಂಶೋಧನೆಗೆ ಏಲ್‌ 
ವಿಶ್ವವಿದ್ಯಾನಿಲಯವು 1935ರಲ್ಲಿ ಅವರಿಗೆ ಪಿಎಚ್‌.ಡಿ. ಪದವಿಯನ್ನು ನೀಡಿತು. 
ಡಾಕ್ಟ ಕೇಟ್‌ ಪದವಿ ಪಡೆದನಂತರ ಅವರು ಅದೇ ವಿಶ್ವವಿದ್ಯಾನಿಲಯದಲ್ಲಿ 
ಅಧ್ಯಾಸ ಪಕವೃತ್ತಿಗೆ ಸೇರಿದರು. 1945ರಲ್ಲಿ ಅವರು ಆ ಎಶ್ವವಿದ್ಯಾ ಲಯದಲ್ಲಿ 
ಸೈದ್ಧಾ RE, ರಸಾಯನ ವಿಜ್ಞಾ ನದ ಜೆ. ಡಚನ್ಸ್ಯ ನಿಲಾರ್ಡ್‌ ಪ್ರೊಫೆಸರ್‌ 
ಹುದ್ದೆಗೆ ನೇಮಿಸಲ್ಪಟ್ಟ ರು, ಈ ಹುಬ್ಬೆ ಯಲ್ಲಿ ಅವರು ತಮ,  ನಿದ್ಯಾಮಾತೆಗೆ 
1972ರವರೆಗೆ ಸೀತೆ ಸಿದರು. ನಂತರ ಅವರು ಮಯಾಮಿ ವಿಶ್ವವಿದ್ಯಾನಿಲ 
ಯದ ಸೈಡ್ಕಾ ತಿಕ ಅಧ್ಯಯನ ಸಂಸ್ಥೆಯನ್ನು ಸೇರಿ ತಮ್ಮ ಜೀವನದಪರ್ಯಂತ 
ಆ ಸಂಸ್ಥೆ ಗೆ ಸೇವೆ ಸಲ್ಲಿಸಿದರು. 

ಡಾ. ಆನ್ಸೇಗರ್‌ ಅವರು ಬಹುಮಖ ಪ್ರತಿಭೆಯುಳ್ಳ ವ್ಯಕ್ತಿ. ಅವರ 
ಕಾರ್ಯಕ್ಷೇತ್ರ ಒಂದಕ್ಕೆ ಸೀವಿಂತವಾಗಿರಲಿಲ್ಲ. ಅವರು ಕಲಿಸಶಾಸ್ತ್ರ (Colloidls), 
ಪರಾಜೈದ್ಯೃತಗಳು {Diclectrics) ಕ್ರಮ ಮತ್ತು ಕ್ರಮಂರಹಿತ ಸಂಕ್ರಮಣ 
ಗಳು (Order and disorder transitions), ಲೋಹ ಮಂತ್ತು ಅತಿತರಲಗಳು 
(Metals and Superfluids), ಮತ್ತು ದ್ರವಗತಿ ವಿಜ್ಞಾನ (Hydrodyna- 
mics) ಮೊದಲಾದ ವಿಷಯಗಳಲ್ಲಿ ಹೆಚ್ಚಿನ ಸಂಶೋಧನೆಗ ಳನ್ನು ನಡೆಸಿದರಂ 
ಇವುಗಳಲ್ಲದೆ ಪ್ರಬಲ ಎಲೆಕ್ಟ್ರೊಲೈ ಟುಗಳ ಸಿದ್ಧಾಂತ (Theory of strong 


೧೬ ವಿಜ್ಞಾನ ಕರ್ಣಾಟಕ 


(ಆರ್ದೀರಿಯೋಸ್ಲೀರೋಸಿಸ್‌, ಅಥಿರೋಮ) ಪರಿಣಮಿಸುವುದು. ದೇಹದ ಇತರ 
ಕಡೆಗಳಲ್ಲೂ ಅಸಧಮನಿಗಳ ಪೆಡಸಣೆ ಕಂಡುಬರುತ್ತದೆ. ಎಲ್ಲ ಕಡೆಯೂ ಪೆಡಸಣೆ 
ಮಾರ್ಪಾಡಿಗೆ ಕಾರಣ ಒಂದೇ ಎನ್ನುವುದು ವ್ಯಕ್ತವಾಗಿದೆ. ಆದ್ದರಿಂದ ದೇಹದ 
ಅಪಧಮನಿಗಳಲ್ಲಿ ಅಂಥ ಮಾರ್ಪಾಡು ಆಗುವುದನ್ನು ನಿವಾರಿಸಿಕೊಂಡರೆ ಈ ಬಗೆಯ 
ಹೃದ್ರೋಗವನ್ನು ನಿವಾರಿಸಿಕೊಂಡಂತೆಯೇ. ಇದಕ್ಕಾಗಿ ಆಹಾರ ಪಾನೀಯಪಥ್ಯ 


ಚಿತ್ರ 1 ಗುಂಡಿಗೆಯ ಪ್ರಮುಖ 
ರೋಗಗಳು ಕಾಣಿಸಿಕೊಳ್ಳುವ ಸ್ಥಳಗಳು 


: 1 ಫರಂಗಿರೋಗ (ಸಿಫಿಲಿಸ್‌)-ಅಯೋರ್ಟ 
ಹಾಗೂ ಅದರ ಕೆವಾಟಿವನ್ನು ಆವರಿಸು 
ತ್ತದೆ. 


2 ಅಪಧಮನಿಗಳ ಪೆಡಸಣೆ-ಕಾರೋನರಿ ಅಪ 
ಧಮನಿಯಲ್ಲಿ ಕಂಡುಬಂದು ಹೃದಯಾ 
ಘಾತಕ್ಕೆ ಕಾರಣವಾಗಂತ್ತದೆ. 

3 ಸಂಧಿವಾತರೋಗ-ಮುಖ್ಯವಾಗಿ ದ್ವಿದಳ 
ಕೆವಾಟಿವನ್ನು ಆವರಿಸುತ್ತದೆ. 

3 4 ರಕ್ತ ಒತ್ತಡದ ಅಧಿಕೃ-ಎಡಹೃತ್ಯುಕ್ಷಿಯ 

ಪತನಕ್ಕೆ ಕಾರಣ. 


4 





ವಗೈರೆ ವಿಶೇಷ ನಡೆವಳಿಕೆಗಳು ನಿಯೋಜಿತವಾಗಿವೆ. ರಕ್ತದ ಒತ್ತಡದ ಅಧಿಕ್ಯದಿಂದ 
(ಹೈಬ್ಲಡ್‌ ಪ್ರೆಷರ್‌) ಪರಿಣಮಿಸುವ ಗುಂಡಿಗೆರೋಗ ಇನ್ನೊಂದು. ರಕ್ತದ ಒತ್ತಡದ 
ಅಧಿಕ್ಯವನ್ನು ಈಚಿನ ಔಷಧೋಪಚಾರಗಳಿಂದ ಹತೋಟಿಯಲ್ಲಿ ಇಟ್ಟು ಕೊಳ್ಳಬಹುದು. 
ಆದ್ದರಿಂದ ಇಂಥ ಹೃದ್ರೋಗದ ಭಯ ಈಗ ಕಡಿಮೆ. ಗುಂಡಿಗೆಯ ಮಿಡಿತದ ದರ ಏರು 
ಸೇರಾಗಿ ಎಡವಟ್ಟಾಗಿರುವ ಹೃದ್ರೋಸಸ್ಥಿತಿಗಳಲ್ಲಿ ಕೃತಕ ತಾಳಗತಿ ನಿಯಾಮಕವನ್ನು 
(ಆರ್ವಿಫಿತಿಯಲ್‌ ಫೇಸ್‌ಮೇಕರ್‌) ದೇಹದ ಒಳಗೇ ಅಳವಡಿಸಿ ಮಿಡಿತವನ್ನು ಸಕ್ರಮ | 
ಗೊಳಿಸುವ ಸಾಹೆಸಮಾಡಿದ್ದಾರೆ. ಗುಂಡಿಗೆಯ ಮೇಲಿನ ಶಸ್ತ್ರಕ್ರಿಯೆಯೂ ಹೀಗೆಯೇ 
ಬಲು ಸುಧಾರಿಸಿದೆ. ಗುಂಡಿಗೆಯ ಆಜನ್ಮ ನ್ಯೂನತೆಗಳನ್ನು ಸರಿಪಡಿಸಿ ವ್ಯಕ್ತಿಗಳು 
ಇತರರಂತೆಯೇ ದೀರ್ಥಕಾಲಿಕ ಆರೋಗ್ಯಜೀವನ ನಡೆಸುವಂತೆ ಶಸ್ತ್ರ ಚಿಕಿತ್ಸೆ ಮಾಡು 
ವುದು ರೂಢಿಗೆ ಬಂದಿದೆ. ರೋಗಯುಕ್ತ ಹೃತ್ಸವಾಟಗಳನ್ನು ದುರಸ್ತಿ ಮಾಡಬಹುದು. 
ಅವನ್ನು ತೆಗೆದು ಕೃತಕ ಕವಾಟಿಗಳನ್ನು ಅಳವಡಿಸಬಹುದು. ಹೊಸದಾಗಿ ಬೇರೆ 
ಜೀವಂತ ಕವಾಟವನ್ನು ನಾಟಿಹಾಕುವುದೂ ಸಾಧ್ಯ. ಅಸ್ಟೆ ಕೆ? ಇಡೀ ಗುಂಡಿಗೆಯ 
ನಾಟ ಆಗಿ ವ್ಯಕ್ತಿ ಬದುಕನ್ನು ಮುಂದುವರಿಸಿರುವುದೂ ಅನೇಕರಿಗೆ ತಿಳಿದ 


ಮಂ 


ನಮ್ಮ ಲೇಖಕರು 


ಡಾ|| ಜಿ. ನಿ. ಗೋನಿಂದರಾಜುಲು; ಪ್ರಾಧ್ಯಾಪಕರು ಭೂವಿಜ್ಞಾನಶಾಖೆ, ಮಾನಸೆ 
ಗಂಗೋತ್ರಿ; ಮೈಸೂರು ; ಸಂಪಾದಕರು, * ವಿಜ್ಞಾನ ಕರ್ಣಾಟಕ”, 


ಶ್ರೀ ಡಿ, ರಂಗಯ್ಯ ; ಪ್ರಾಢ್ಕಾಸಕೆರು, ಭ್ಯೂನಿಜ ನಶಾಖೆ, ಯುವರಾಜಾ ಕಾಲೇಜು, 
k 6 
ಮೈಸೂರು, ಕಾವ್ಯನಾಮ 4 ದ್ವಾರಂ ಬ 
ಡಾ|| ಎಸ್‌. ರಾಮರಾವ್‌ ; ವೈದ್ಯವಿಭಾಗದ ಸಲಹೆಗಾರರು ಕನ್ನಡ ನಿಶ್ವಕೋಶ್ಕ 
ಮಾನಸಗಂಗೋತ್ರಿ, ಮೈಸೂರು, 


ಡಾ| ಜಿ. ಸಂಜೀವಯ್ಯ ; ಪ್ರಾಧ್ಯಾಪಕರು, ಭೌತವಿಜ್ಞಾನಶಾಖೆ, ಮಾನಸಗಂಗೋತ್ರಿ 
ಜಟ 
ಮೈಸೂರು, 


ಶ್ರೀ ಜಿ. ಟಿ. ನಾರಾಯಣರಾವ್‌ ; ಸಂಪಾದಕರು, ವಿಜ್ಞಾನ ವಿಭಾಗ, ಕನ್ನಡ 'ನಿಶ್ವ 
ಕೋಶ್ಕ ಮಾನಸಗಂಗೋತ್ರಿ, ಮೈಸೂರು. 


ಶ್ರೀ ಎಂ. ವಾಸುದೇವರಾವ್‌ ; ನಿವೃತ್ತ ಮುಖ್ಯೋಪಾಧ್ಯಾಯರು, ವಿದ್ಯಾ ವಾಹಿನಿ 
ಹೈಸ್ಕೂಲ್‌, ಸುರತ್ವಲ್‌, ದ.ಕ. 

ಶ್ರೀ ಟ. ಆರ್‌, ಅನಂತರಾಮು ; ಸೀನಿಯರ್‌ ಟೆಕ್ಲಿಕಲ್‌ ಅಸಿಸ್ಟೆಂಟ್‌, ಭಾರತ 
ಭೂಸರ್ವೇಕ್ಷಣ ಇಲಾಖೆ, ಬೆಂಗಳೂರು, 


ಶ್ರೀ ಎಚ್‌. ಎನ್‌. ನಾಗರಾಜ ; ಅಧ್ಯಾಪಕರು, ಗಣಿತನಿಜ್ಞಾನಶಾಖೆ, ಮಾನಸ 


ಗಂಗೋತ್ರಿ, ಮೈಸೂರು, 


ಡಾ| ಎಚ್‌. ನಿ. ಕೃಷ್ಣ; ಪ್ರಾಧ್ಯಾಪಕರು, ಗಣಿತನಿಜ್ಞಾನ, ಮಣಿಪಾಲ್‌ ಇನ್‌ಸ್ಟಿ 
ಟ್ಯೂಟ್‌ ಆಫ್‌ ಟಿಕ್ಕಾ ಲಜಿ, ಮಣಿಪಾಲ್‌, ದ ಕೆ - 


ಶ್ರೀ ಜಿ. ಎಸ್‌. ಸತ್ಯನಾರಾಯಣಸ್ವಾಮಿ ; ಅಧ್ಯಾಪಕರು, ಭೂವಿಜ್ಞಾನಶಾಖೆ, ಎನ್‌. 
ಐ.ಣ., ಮೈಸೂರು, 


ಶ್ರೀ ಎಚ್‌. ಸಂಜೀನಯ್ಯ ; ರೀಡರ್ರ ಭೌತನಿಜ್ಞಾನಶಾಖೆ, ಮಾನಸಗಂಗೋತ್ರಿ, 
ಮೈ ಸೂರು ; ಸಂಪಾದಕರು, " ನಿಜ್ಞಾನ ಕರ್ಣಾಟಕ'. 


ಪ್ರೊ. ಜೆ. ಆರ್‌. ಲಕ್ಷ್ಮಣರಾವ್‌; ಪ್ರಧಾನ ಸಂಪಾದಕರು, ಇಂಗ್ಲಿಸ್‌-ಕನ್ನಡ 
ನಿಘಂಟು ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು, 


ಶ್ರೀ ಜಿ, ಚಂದ್ರಶೇಖರಪ್ಪ ; ರೀಡರ್‌, ಜೀವರಸಾಯನವಿಜ್ಞಾನಶಾಖೆ, ಮಾನಸ 
ಗಂಗೋತ್ರಿ, ಮೈಸೂರು, 


ಮಳೆ, ಮಳೆ ಮಳೆ, ಬಿತ್ತುಮಳೆ 

ಬಿದ್ದು ಮಣ್ಣ ಮುಕ್ಕಿತು, ಬಿದ್ದು ಒಳಗೆ ಹೊಕ್ಕಿತು 
ಆಳಕಿಳಿದು ಪಾತಾಳ ಸೇರಿತಂ 

ಭದ್ರ ಬಂಡೆಯದಕಡ್ಕ ನಿಂತಿತಂ 

ಮಂದೆ ಹೋಗಲಿನ್ನಿ ನಿನ್ನ ಬಿಡೆನು ಎಂದಿತು 


ಮಳೆ, ಮಳೆ, ಮಳೆ, ಏನು ಮಾಡಿತು 
ಏನಂ ತೋಚದಲ್ಲೆ ಸೆಟಿದು ನಿಂತಿತು 
ನಿಂತೆ ಪಾತಾಳಗಂಗೆಯಾಯಿಂತಂ 

ಬಂದ ದಾರಿ ಹಿಡಿಯಲೆಳಸಿತಂ 

ಅದೂ ಸಲ್ಲದೆಂದಂ ಅಡ್ಡದಾರಿ ಹಿಡಿಯಿಂತಂ 


ಮಳೆ, ಮಳೆ, ಮಳೆ, ಏನಂ ಮಾಡಿತು 

ಅದರ ತಾಪದಿಂದ ಭೂಪಾತವಾಯಿಂತು 
ವೆಂದು ಬಂಡೆಗಳನು ಸವೆಸಿ ಗನಿಯಮಾಡಿತು 
ಅದರ ಒಳಗೆ ಕೆಳಗೆ ಮೇಲೆ ಕಂಬಕಟ್ಟಿ ತು 
ಹೆಂಟೆಗಳನು ಒಂದುಮಾಡಿ ಬಂಡೆಮಾಡಿತಂ 


ಮಳೆ, ಮಳೆ, ವಂಳೆ, ಏನು ಮಾಡಿತು 

ಕೋಪತಾಪ ಸಲ್ಲದೆಂದು ತಾನೆ ನಾಚಿತು 

ಹೊರಗೆ ಹರಿದು ಬಂದಿತಂ, ಚಿಲುವೆಂಯಾಗಿ ಪುಟಿಯಿಂತು 
ರೋಗರಂಜಿನಗಳನು ತೊಡೆವ ವೈದ್ಯನಾಯಿಂತು 

ಜನರ ತಣಿಸಿತು, ಘನತೆಗಳಿಸಿತು 





ಮೈಸೂರು ನಿಕ್ಕನಿದ್ಯಾನಿಲಯರ ಕ್ರೈಮಾಸಿಕಗಳು 





ರ ವಿಜ್ಞಾನ ಕರ್ನಾಟಿಕ 
೫ ಮಾನವಿಕ ಕರ್ಣಾಟಕ 
ರ ಪ್ರಬುದ್ಧ ಕರ್ಣಾಟಕ 


' ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ---- ನಾಲ್ಕು ರೂಪಾಯಿ 
ಇತರರಿಗೆ ೨ ಆರು ರೂಪಾಯಿ 
ಸಂಸ್ಥೆಗಳಿಗೆ ೬.೫೬. ಎಂಟು ಕೂಪಾಯಖಿ 


(ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
ಇ ಟೆ 
(ಪ್ರತಿಯೊಂದಕ್ಕೂ) 


ಡೈರೆಕ್ಟರ್‌ 
"ಪ್ರಸಾರಾಂಗ? 
ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ - 


Reg. No. ೫. N. 17176/69 


